ಎಚ್‌. ಪಿ. ಶಶಿಧರಮೂರ್ತಿ 


ಕರ್ನಾಟಕ ಇತಿಹಾಸದಲ್ಲಿ ಆಗಬೇಕಾ 


ಅಧುನಿಕ ಕಾಲ (೧೮೦೦-೧೯೫೬) 


ಆರ್ಥಿಕ ಸ್ಥಿತಿಗತಿಗಳ ಬಗ್ಗೆ ಬಹಳ ಸಂಕ್ಷಿಪ್ತವಾಗಿ 
ಪ್ರಸ್ತಾವಿಸಲಾಗಿದೆ. ಇದೇರೀತಿ, ಭಾರತದ ಚರಿತ್ರೆಗೆ 


ಸಂಬಂಧಿಸಿದಂತೆ ಬರೆಯಲ್ಲಟ್ಟು ಕರ್ನಾಟಕದ ಬಗೆಗೆ 
ಅತ್ಯಲ್ಪ ಮಾಹಿತಿ ನೀಡುವ ಗ್ರಂಥಗಳು, ಅಂದರೆ 
ಇತಿಹಾಸ ಎನ್ನುವುದಕ್ಕಿಂತ ಇತಿಹಾಸ ರಚನೆಗೆ ಮೂಲ 
ಸಾಮಗ್ರಿ ಎನ್ನಬಹುದಾದ ಸ್ವಾನುಭವ ವೃತ್ತಾಂತಗಳು 
(Memoirs), ಆತ್ಮಕಥನಗಳು (Autobiographies), 
ಜೀವನಚರಿತ್ರೆಗಳು (Biographies) ಹಾಗೂ ಬಿಡಿ- 
ಬಿಡಿಯಾದ ಸಂಶೋಧನಾ ಲೇಖನಗಳನ್ನು ಸಮೀಕ್ಷಿಸುವ 
ಯತ್ನವನ್ನು ಇಲ್ಲಿ ಮಾಡಿಲ್ಲ. 


ಇದುವರೆಗಿನ ಸಾಧನೆ : ಕರ್ನಾಟಕದ ಇತಿಹಾಸದ 
ಬಗೆಗೆ ಇದುವರೆಗೆ ಆಗಿರುವ ಸಾಧನೆಯ ಸಮೀಕ್ಷೆಯಲ್ಲಿ 
ಪ್ರಥಮ ಸ್ಥಾನ ಸಲ್ಲಬೇಕಾದ್ದು ಗ್ಯಾಸೆಟಿಂ ಯರ್‌ಗಳು 
ಅಥವಾ ಪ್ರಾದೇಶಿಕ ಮಾಹಿತಿಕೋಶಗಳ ಸಿದ್ದತೆಗೆ, 
ಒಂದು ಗ್ಯಾಸೆಟಿಯರ್‌ pa ಕ 
ವೊಂದರ ಬಗೆಗೆ ವಿದ್ಯಾವಂ 
ಕೊಳ್ಳ ಬಯಸುವ ಎಲ್ಲಾ ವಿ pes ಮಾಹಿತಿಯನ್ನೂ 
ಸಂಕ್ಷಿಪ್ತರೂಪದಲ್ಲಿ ಒದಗಿಸುವ ಪ್ರಯತ್ನ ಎನ್ನಬಹುದು. 
ಕರ್ನಾಟಕದಲ್ಲಿ ಗಾ ಖ್ಯ ಸೆಟಿಯರ್‌ ತಯಾರಿಕೆಯ ಒಂದು 
ಸಂಪ್ರದಾಯವೇ ಇ ಇದೆ ಎಂದು ಹೇಳಲಾಗಿದೆ. ರೆವರೆಂಡ್‌ 


(6 


ಟಿ 
pe) 
[9] 


36 


ಬಿ. ರಿಚ್ಚರ್‌ ಸಂಕಲಿಸಿರುವ Manual of Coorg : A 
Gazetteer of the National Feutures of the 
Country and the Social and Political 


೨೫೬ 


Condition of its 11111110115 (೧೮೭೦) ಇಂತಹ 


ಸಂಪ್ರದಾಯಕ್ಕೆ ಬುನಾದಿ ಹಾಕಿದ ಗ್ರಂಥವಾಗಿದೆ. 


ಇದಾದ ನಂತರ ಬಿ. ಲೂಯಿ ರೈಸ ಸ್‌ Mysore and: 


Coorg: A Gazetteer ಎಂಬ ಗ್ರಂಥವನ್ನು ಸಿದ್ದ 
ಪಡಿಸಿದರು. ಇದರಲ್ಲಿ ಪ್ರಥಮ ಸಂಪುಟ (೧೮೭೭) 
ಮತ್ತು ದ್ವಿತೀಯ ಸಂಪುಟಗಳು ಮೈಸೂರು ಸಂಸ್ಥಾನ 
ವನ್ನು ಕುರಿತಂತೆಯೂ ಮತ್ತು ತೃತೀಯ ಸಂಪುಟ 
ಕೊಡಗು ಪ್ರಾಂತ್ಯವನ್ನು ಕುರಿತಂತೆಯೂ ಇವೆ. The 
Imperial Gazetteer of India ಸಂಪುಟಗಳ 
ಸಂಪಾದಕರಾಗಿದ್ದ ಸರ್‌. ವಿಲಿಯಂ ಹಂಟರ್‌ರವರು 
ಹೇಳಿರುವಂತೆ, ಇವು ಬಂಗಾಳೆದ ಬಗ್ಗೆ ಅವರೇ ಮಾಡಲು 
ಸಾಧ್ಯವಾದುದಕ್ಕಿಂತ ಹೆಚ್ಚು ಉತ್ತಮವಾದ ಕೃತಿ 
ಗಳಾಗಿವೆ. ಇದಕ್ಕೂ ಹೆಚ್ಚು ವಿಶಾಲ ವ್ಯಾಪ್ತಿಯ ಮತು 


ರ ಚ ಬವ 
pe ಎ ಕಾಲ pS ಇಗ ಸ ತ ಸ್ಪ್ತಾಸ 
ಸಂಪೂರ್ಣ ಎನ್ನಬಹುದಾದ ಪ್ರಯತ್ನವನ್ನು 


ಸೆ 
ಸಿ. ಹಯವದನರಾವ್‌ ಮಾಡಿದರು. ಅವರ ಸಂಪಾದಕ 
ಸಿದ ಪಡಿಸಿದ ೯ ಸಂಪುಟಗಳ Mysore Gaze- 

ಟಾ 
1100" ಬಗ್ಗೆ ಸರ್‌. ಫ್ರಾಂಕ್‌ ನಾಯ್ಸ್‌ರವರು "ಇದು 
[a [ಈ ಣು 
ಅ 


ವರೆಗೆ ಪ್ರಕಟವಾಗಿರುವ ಭಾರತದ ಇ ಇನ್ನಾವದೇ ಭಾಗದ 


ಇತಿಹಾಸಕ್ಕಿಂತ ಅತ್ಯಂತ ಪ ಪರಿಪೂರ್ಣವಾದ ಯತ್ನ? 
೦ದು ಹೇಳಿದ್ದಾರೆ ನಾಂಬೆ-ಕರ್ನಾಟಕದ. ಬಗ್ಗೆ 


ಬ 
ಎ [a 
ಇಂಗ್ಲಿಷ್‌ನಲ್ಲಿ ಪ್ರಕಟವಾಗಿದ್ದ ನಾಲ್ಕು ಜಿಲ್ಲಾ ಗ್ಯಾಸೆ 
೧೧ ಜಿ ಲ a) Ke em ಶಿ 
ಟಿಯರ್‌ಗಳ ಸಂಕ್ಷಿಪ್ತರೂಪವಾಗಿ ವೆಂಕಟರಂಗೋ ಕಟ್ಟಿ 
ಸಿದ್ಧ ಪಡಿಸಿದ Gazetteer of the Bombay Karna- 
Wd onthe Districts of Dharwar, Belgaum, 
Bijapur, Kanara with the Southern Mara- 


tha States (COTA ಬಹಳ ಪ ಸಿದ್ದವಾದ 
ಟಿ ನ 


ಇತಿಹಾಸ ದರ್ಶನ 


ಮತ್ತೊಂದು ಗ್ರಂಥವಾಗಿದೆ. ಗ್ಯಾಸೆಟಿಯರ್‌ ಆಫ್‌ 


ಇಂಡಿಯಾ ಯೋಜನೆಯಡಿ ಸಿದ್ಧ ಪಡಿಸಲಾಗಿರುವ 
ಕರ್ನಾಟಕದ ಜಿಲ್ಲಾ ಗ್ಯಾಸೆಟಿಯರ್‌ಗಳು ಪರಿಪೂರ್ಣ 
ವಾದ ಪ್ರಯತ್ನ "ಎನ್ನಬಹುದು. ಈ ಮಾಲೆಯಲ್ಲಿ 
ಒಂದೆರಡು ಜಿಲ್ಲೆಗಳ ವಿನಾ ಕರ್ನಾಟಕದ ಉಳಿದ ಜಿಲ್ಲೆ 


ಸ 
ಗಳ ಗ್ಯಾಸೆಟಿಯರ್‌ಗಳೂ ಪ್ರಕಟವಾಗಿವೆ. ಇವುಗಳ 
ಜೊತೆಗೆ ಗ್ಯಾಸೆಟಿಯರ್‌ ಇಲಾಖೆಯು ಇಂಗ್ಲಿಷ್‌ ಭಾಷೆ 
ಯಲ್ಲಿ ಈಗಾಗಲೇ ಸಮಗ್ರ ಕರ್ನಾಟಕದ ಬಗ್ಗೆ ್ಹರಗಡ. 
taka State Gazetteer ಎಂಬ ಎರಡು ಸಂಪುಟ 
ಗಳನ್ನು ಹೊರತಂದಿದೆ. ಕನ್ನಡ ಆವೃತ್ತಿಯು ಮೂರು 
ಭಾಗಗಳಲ್ಲಿ ಪ್ರಕಟಗೊಂಡಿದೆ. 


ಇವುಗಳೇ ಅಲ್ಲದೆ, ಕರ್ನಾಟಕದ ಬಗೆಗೆ ಅನೇಕ 
ಮು ಇಯರ್‌ ಬುಕ್ಕುಗಳು, ಪ್ರವಾಸಿ ಮಾರ್ಗ 

ವಾಸಿಗಳ ಕಥನಗಳು, ನೀಲಿ ಪುಸ್ತಕಗಳು 
Bap ೫. ಪ್ರಕಟವಾಗಿವೆ ಮತ್ತು ಸುಲಭವಾಗಿ 
ದೊರಕದ ಅದೆಷ್ಟೋ ರೀತಿಯ ಮಾಹಿತಿಗಳು ಇವು 


ಗಳಿಂದ ನಮಗೆ ಲಭ್ಯವಿವೆ ಎಂಬುದನ್ನು ಇಲ್ಲಿ 
ಹೇಳಬಹುದು, 
ವಿಶಾಲ ಘೋ ಮತ್ತು ಪರಿಪೂರ್ಣ 


ಜೆ ಇಂತಹ ಕೊರತೆಯನ: ರ್ನ ನೀಗಲು ಇದುವರೆಗೆ 
ಆಗಿರುವ ಯತ್ನಗಳಲ್ಲಿ ಹೆಸರಿಸಬೇಕಾದವೆಂದರೆ, ಎಂ. ವಿ. 
ಕೃಷ್ಣರಾವ್‌ ಮತ್ತು ಕೇಶವಭಟ್ಟರ “ಕರ್ನಾಟಕ 
ಇತಿಹಾಸ ದರ್ಶನ' (೧೯೭೦), ಆರ್‌. ಆರ್‌. ದಿವಾಕರ್‌ 
ಮತ್ತು ಇತರರು ಸಂಪಾದಿಸಿರುವ ಔRಡrnataka 
Through the Ages (೧೯೬೮) ಮತ್ತು ಇದರ ಕನ್ನಡೆ 
ಪ್ರತಿರೂಪವಾದ ಎರಡು ಸಂಪುಟಗಳ “ಕರ್ಣಾಟಕ 
ಪರಂಪರೆ' (೧೯೭೦) ಈ ಕೃತಿಗಳು ಆನುಷಂಗಿಕ ಆಧಾರ 
ಗಳನ್ನು ಹೆಚ್ಚಾಗಿ ಜವನ ದ್ದರಿಂದ ಮತ್ತು ಅನೇಕ 
ಲೇಖಕರು ರಜಿಸಿರುವ ಪ್ರಬಂಧಗಳ ಸಂಕಲನವಾದುದ 
ಲವಾರು ಲೋಪ ದೋಷಗಳು ಕೆಂಡು 
ಸ್ಟೊಂದು ಭಾರಿ ಗಾತ್ರವನ್ನು ಪಡೆಯ 
ದಿದ್ದರೂ ಕರ್ನಾಟಕದ ಇತಿಹಾಸದ ಸಮಗ್ರ ಚಿತ್ರಣ 


ನೀಡುವಲ್ಲಿ ಯಶಸ್ವಿಯಾಗಿರುವ ಕೆಲವು ಕೃತಿಗಳಿವೆ. 


ಇತಿಹಾಸ ದರ್ಶನ 
33 


ಅವುಗಳೆಂದರೆ, ಡಾ| ರಂ. ಶ್ರೀ, ಮುಗಳಿಯವರ 
The Heritage of Karnataka (೧೯೫೩), 
ಡಾ॥ ಸೂರ್ಯನಾಥ ಕಾಮತರ “ಕರ್ನಾಟಕದ ಸಂಕ್ಷಿಪ್ತ 
೩) ಮತ್ತು ಡಾ॥ ಎಚ್‌.ವಿ. ಶ್ರೀನಿವಾಸ 
5, ರಾಮಕೃಷ್ಣ ಇವರ "ಕರ್ನಾಟಕದ 
ಇತಿಹಾಸ' (೧೯೭೯). ಇತಿಹಾಸದ ವಿದ್ಯಾರ್ಥಿಗಳಲ್ಲಿ 
ಹೆಚ್ಚು ಜನಪ್ರಿಯವಾಗಿರುವ ಈ ಕೃತಿಗಳ ಇಂಗ್ಲಿಷ್‌ 
ಆವೃತ್ತಿಗಳು ಲಭ್ಯವಿವೆ; ರಂ. ಶ್ರೀ. ಮುಗಳಿಯವರ 
ಕೃತಿಯ ಕನ್ನಡ ಆವೃತ್ತಿಯೂ ಲಭ್ಯ ವಿದೆ, 


ಇತಿಹಾಸ” (೧೯೭ 
ಮೂರ್ತಿ ಮತ್ತು ಆರ 


ಮೈಸೂರು ಸಂಸ್ಥಾನದ ಇತಿಹಾಸದ ಬಗ್ಗೆ ಸಮಗ್ರ 
ಮಾಹಿತಿ ನೀಡುವ ಕೆಲವು ಕೃತಿಗಳಿವೆ. ಅವುಗಳೆಂದರೆ, 
ಎರಡು ಸಂಪುಟಗಳ ಮೈಸೂರು ಸಂಸ್ಥಾ ನದ ಪ್ರಭುಗಳ 
ಶ್ರೀಮನ್ಮ ಇಂಚೂ ವಂಶಾವಳಿ' (The Annals 
of the Mysore Royal Family). ಮೊದಲನೆಯ 
ಸಂಪುಟ(೧೯೧೬)ದಲ್ಲಿ ಪ್ರಾರಂಭದಿಂದ ಕ್ರಿ.ಶ, ೧೭೯೯ 
ನೆಯ ಇಸವಿಯಲ್ಲಿ ಶ್ರೀಮನ್ಮಹಾರಾಜ ಮುಮ್ಮ ಡಿ ಕೃಷ್ಣ 
ರಾಜ ಒಡೆಯರವರಿಗೆ ಪಟ್ಟಾಭಿಷೇಕ ಆಗುವವರೆಗಿನ 
ಇತಿಹಾಸವು ಲಭ್ಯ; ಎರಡನೆಯ ಸಂಪುಟ(೧೯೨೨)ದಲ್ಲಿ 
ಕ್ರಿ.ಶ. ೧೭೯೯ ರಿಂದ ೧೮೬೮ನೇ ಇಸವಿ ಸೆಪ್ಟೆ ೦ಬರ್‌ 
ಅರಮನೆಯಲ್ಲಿ "ಮತ್ತು 
ದಲ್ಲಿ ಲಭ್ಯವಿದ್ದ ಹಳೆಯ 
ದಾಖಲೆಗಳು ಅ ಎ ಕೆಲವು ಮಾರ್ಗಗಳ ಪಡೆದ 
ಮಾಹಿತಿಗಳನ್ನು ಇದರಲ್ಲಿ ಹೆಚ್ಚಾಗಿ ಬಳಸಿಕೊಂಡಿರುವು 
ದೊಂದು ವಿಶೇಷ, ಜಿ. ಆರ್‌. ಜೋಸ್ಯರ್‌ರವರ 
History of Mysore and the Yadava Dynasty 
(೧೩೯೯-೧೯೫೦) ಮತ್ತೊಂದು ಅಧಿಕೃತ ಚರಿತ್ರೆ 
ಯಾಗಿದ್ದು ಇದರಲ್ಲಿ ಮೂಲ ಸಾಮಗ್ರಿಗಳನ್ನು ಹೇರಳ 
ವಾಗಿ ಉಪಯೋಗಿಸಿಕೊಳ್ಳ ಲಾಗಿದೆ (೧೯೫೧), ಹೆಸರಿಸಲೇ 
ಬೇಕಾದ ಇನ್ನುಳಿದ ಕೃತಿಗಳೆಂದರೆ, ಕೃಷ್ಣಸ್ವಾಮಿ 
ಅಯ್ಯಂಗಾರರ Mysore Under the Wodeyars 
(೧೮೯೯). ಎಸ್‌. ಶ್ರೀಕಂಠಯ್ಯನವರ ಖ'sore 
Through the Ages (೧೯೩೪), ಸಿ. ವಿ. ಕೃಷ್ಣ 
ಸ್ವಾಮಿಯವರ 7/16 Golden Age of Mysore 
(೧೯೩೯) ಮತ್ತು ಚಕ್ರಪಾಣಿ ಅಖ್ಯುಂಗಾರರ 
Mysore from the Rendition to the Installa- 
tion of Krishnaraja Wodeyar (೧೯೦೨), 


೨೫೭ 


ಎಂ, ಶಾಮರಾವ್‌ರವರ ಎರಡು ಸಂಪುಟಗಳ 1/40 
Mysore (೧೯೩೬) ವಿಪುಲವಾಗಿ ಮೂಲ ಸಾಮಗ್ರಿ 
ಗಳನ್ನು ಬಳಸಿಕೊಂಡು ರಚಿಸಿರುವ ಅಧಿಕೃತವೂ ಜನ 
ಪ್ರಿಯವೂ ಆದ ಕೃತಿಯಾಗಿದೆ. ಮತ್ತೊಂದು ಉಲ್ಲೇ 
ಖಾರ್ಹ ಗ್ರಂಥವೆಂದರೆ ಎಂ. ಕರಂಚಂದರ Mysore- 
The Model State (೧೯೪೧). 


ಲೆಫ್ಟಿನೆಂಟ್‌ ಕರ್ನಲ್‌ ಮಾರ್ಕ್‌ ವಿಲ್ಫ್ಸ್‌ ರವರ 
History of Mysore, Coorg and Its Rajas 
(೧೮೫೭) ಮೂಲ ಸಾಮಗ್ರಿಗಳನ್ನು ಹೆಚ್ಚಾಗಿ ಬಳಸಿ 
ಕೊಂಡಿರುವ ಒಂದು ಉತ್ತಮ ಕೃತಿಯಾಗಿದೆ, ಜೆ.ಡಿ.ಬಿ. 
ಗ್ರಿಬಲ್‌ರವರ 7wo Native States - Hydrabad 
and Mysore (೧೮೮೬) ಮತ್ತೊಂದು ಕುತೂಹಲ 
ಕೆರಳಿಸುವ ಉಪಯುಕ್ತ ಕೃತಿ. ಖysore’s Part in 
the War (1914-1918) ಎಂಬ ಗ್ರಂಥ(೧೯೧೯)ದಲ್ಲಿ 
ಪ್ರಥಮ ಜಾಗತಿಕ ಸಮರ ಕಾಲದಲ್ಲಿ ಬ್ರಿಟಿಸರಿಗೆ 
ಮೈಸೂರು ಸಂಸ್ಥಾನವು ಸಲ್ಲಿಸಿದ ಸಹಾಯದ ವಿವರಗಳು 
ಸಿಗುತ್ತವೆ. 


ಮೈಸೂರಿನ ಆಡಳಿತದ ಇತಿಹಾಸಕ್ಕೆ ಸಂಬಂಧಿಸಿ 
ದಂತೆ ಅನೇಕ ಗ್ರಂಥಗಳು ಲಭ್ಯವಿವೆ. ಇವುಗಳಲ್ಲಿ ಸಿ, 
ರಂಗಾಚಾರ್ಲುರವರ British Administration of 
Mysore (೧೮೭೪) ಮೈಸೂರು ಸಂಸ್ಥಾನದಲ್ಲಿ ಬ್ರಿಟಿಷ್‌ 
ಕಮಿಷನರುಗಳ ಆಡಳಿತದ ಬಗ್ಗೆ ಒಂದು ದಿಟ್ಟ ಹಾಗೂ 
ವಸ್ತುನಿಷ್ಠ ಟೀಕೆಗಳಿಂದ ಕೂಡಿದ ಕೃತಿಯಾಗಿದೆ. ಶ್ರೀಮತಿ 
ವೇದವಲ್ಲಿಯವರ .4411118151"01176 History of 
Mysore (1902-1927), ಕೆ ಎನ್‌. ವಿ. ಶಾಸ್ತ್ರಿ 
ಯವರ The Administration of Mysore Under 
Sir Mark Cubbon, ಕೆ. ಎನ್‌, ವೆಂಕಟಸುಬ್ಬ ಶಾಸ್ತ್ರಿ 
ಯವರ An Introduction to the History of 
Administration of Mysore (೧೯೩೭), ಎಚ್‌. 
ಎನ್‌, ಸುಬ್ಬರಾವ್‌ರವರ Mysore Administration, 
ನಾರಾಯಣ ಅಯ್ಯಂಗಾರ್‌ ಮತ್ತು ಶ್ರೀನಿವಾಸಚಾರ್‌ 
ರವರ The Mysore Prdhans (೧೯ ೦೨), ಜೇಮ್ಸ್‌ 
ಮ್ಯಾನರ್‌ರವರ 01111001 Changes in an Indian 
State : Mysore (1917 - 1955) (೧೯೭೭) 


೨೫೮ 


ಮುಂತಾದವು ಹೆಚ್ಚು ಉಪಯುಕ್ತವೂ ಕುತೂಹಲ 
ಕಾರಿಯೂ ಆದ ಸಂಶೋಧನ ಗ್ರಂಥಗಳಾಗಿವೆ. ಜೇಮ್ಸ್‌ 
ಮ್ಯಾನರ್‌ ಕರ್ನಾಟಕ ರಾಜ್ಯ ಅಭಿಲೇಖಾಗಾರದಲ್ಲಿ ಲಭ್ಯ 
ವಿರುವ ದಾಖಲೆಗಳನ್ನು ವಿಶೇಷವಾಗಿ ಬಳಸಿಕೊಂಡಿದ್ದಾರೆ, 
ಡಾ! ಎನ್‌. ಎಚ್‌, ಕುಲಕರ್ಣಿಯವರ ಹritish Rela- 
ಒಂದು ಅಪೂರ್ವ ಕೊಡುಗೆ 
ಯಾಗಿದ್ದು ಅಭಿಲೇಖಗಳನ್ನು ಧಾರಾಳವಾಗಿ ಬಳೆಸಿಕೊಂಡಿ 
ದ್ದಾರೆ. ಡಾ| ಬಿ, ಮುದ್ದಾ ಚಾರಿಯವರ Mysore- 
Maratha Relations in the 17th Century 
ಒಂದು ಉಪಯುಕ್ತ ಸಂಶೋಧನಾ ಗ್ರಂಥವಾಗಿದೆ, 


tions with Surapur 


ಸ್ಥಳೀಯ ಇತಿಹಾಸದ ಬಗ್ಗೆ ಅನೇಕ ಗ್ರಂಥಗಳಿವೆ. 
ಫಜ್ಞಲ್‌ ಹಸನ್‌ರವರ Bangalore Through the 
Centuries (೧೯೭೨) ಒಂದು ಉತ್ತಮ ಗ್ರಂಥ 
ವಾಗಿದ್ದು ಲಭ್ಯವಿರುವ ಮೂಲ ಸಾಮಗ್ರಿಯನ್ನು 
ಯಶಸ್ವಿಯಾಗಿ ಬಳಸಿಕೊಂಡಿದ್ದಾರೆ. ಆದರೂ ಇದನ್ನು 
ಪರಿಷ್ಕರಿಸಿ ವಿಸ್ತರಿಸಿ ಪ್ರಕಟಿಸುವ ಅಗತ್ಯ ಇದೆ ಎನ್ನ 
ಬಹುದು. ಇತ್ತೀಚೆಗೆ ಪ್ರಕಟಿಸಲಾದ ಬ. ನ, ಸುಂದರ 
ರಾಯರ "ಬೆಂಗಳೂರಿನ ಭವ್ಯ ಇತಿಹಾಸ'ವು (೧೯೮೫) 
ಓದಬಹುದಾದ ಗ್ರಂಥವಾಗಿದೆ. ಇತಿಹಾಸ ಸಂಶೋಧ 
ನೆಯ ವಿಧಿ-ವಿಧಾನಗಳ ಬಗೆಗೆ ಲೇಖಕರು ಸಾಕಷ್ಟು ನಿಗಾ 
ತೆಗೆದುಕೊಂಡಿಲ್ಲದಿರುವುದರಿಂದ ಇದು ಮಿತಿಮೀರಿ 
ದೊಡ್ಡ ದಾಗಿದೆ, ಆಲ್ಬ ಸ್ವಲ್ಪ ಮಾರ್ಪಾಟುಗಳೊಡನೆ 
ಇದನ್ನು ಆಧುನಿಕ ಮೈಸೂರಿನ ಇತಿಹಾಸ ಎಂದೇ ಕರೆಯ 
ಬಹುದಿತ್ತು. "ರಾಜೇಂದ್ರನಾಮೆ' (೧೬೦೦-೧೮೦೭) 
ಕೊಡಗಿನ ಇತಿಹಾಸದ ಬಗ್ಗೆ ಇರುವ ಒಂದು ಅಶಿ 
ಮುಖ್ಯವಾದ ಶಂಥವಾಗಿದೆ, ರಾಜಕೀಯ ಕಾರಣಗಳಿ 
ಗಾಗಿ ಹಿಂದಿನ ಕೆಲವು ತಾರೀಖುಗಳನ್ನು ವಿರೂಪಗೊಳಿ 
ಸಿರುವುದನ್ನು ಗಮನಿಸಬಹುದು. ಈ ಅಧಿಕೃತ ಚರಿತ್ರೆಯ 
ಇಂಗ್ಲಿಷ್‌ ಭಾಷಾಂತರವನ್ನು ಲೆಫ್ಟಿನೆಂಟ್‌ ಅಂಬರ್‌ಕ್ರಾಂಬಿ 
(೧೮೦೮) ಮಾಡಿದ್ದಾ ರೆ ಡಿ. ಎನ್‌. ಕೃಷ್ಣಯ್ಯನವರ 
A Souvenir on Coorg (೧೯೬೦) ಮತ್ತು "ಕೊಡಗಿನ 
ಇತಿಹಾಸ' (೧೯೭೪) ಈ ಸಂದರ್ಭದಲ್ಲಿ ಹೆಸರಿಸಲೇ 
ಬೇಕಾದ ಕೃತಿಗಳು. "ಕೊಡಗಿನ ಇತಿಹಾಸ' ಒಂದು 
ಸಂಪೂರ್ಣ ಮತ್ತು ಸಮಗ್ರ ಕೃತಿ. ಆದರೆ ಇತಿಹಾಸ 
ಸಂಶೋಧನೆಯ ಶಾಸ್ತ್ರೀಯ ವಿಧಿ ವಿಧಾನಗಳನ್ನು 


ವಿಫಲವಾಗಿರುವುದರಿಂದ ಈ - ಗ್ರಂಥವು 

ಹೆಚ್ಚು ಗಾತ್ರ ಪಡೆದುಕೊಂಡಿದೆ, ಕೆಲವೆಡೆ 
ಅವವ ಕ್ಕಿಂತ ಕತೆ ಪುಸ್ತಕವೇನೋ 
ನ್ನ ಉಂ ಂಟುಮಾಡುತ್ತದೆ ದೆ. ವಿಪುಲವಾಗಿ 
ಸಂ? ಹ ಅಭಿಲೇಖ ಸಾಮಗ್ರಿಗಳನ್ನು 
ಬಳಸಿಕೊಳ್ಳುವ ಕಾರ್ಯದಲ್ಲಿ ಎಡವಿರುವುದೇ ಇದಕ್ಕೆ 
ಕಾರಣ ಎನ್ನಬಹುದು, ಇಷ್ಟಾದರೂ ಕೊಡಗಿನ ಇತಿ 
ಹಾಸದ ಬಗೆಗೆ ಇದುವರೆಗೆ ಬಂದಿರುವ ಕೃತಿಗಳಲ್ಲಿ ಇದೇ 
ಅತ್ಯಂತ ಉಪಯುಕ್ತವೂ ಜನಪ್ರಿಯವೂ ಆದ ಕೃತಿ 
ಎನ್ನುವದರಲ್ಲಿ ಸಂದೇಹವಿಲ್ಲ. ಅಭಿಲೇಖಗಳ ಬಳಕೆಯಲ್ಲಿ 
ಹೆಚ್ಚು ಆಸಕ್ತಿ ತೋರಿಸಿರುವ ಮತ್ತು ದಿಟ್ಟ, ಅಷ್ಟೇ 
ವಿವಾದಾತ್ಮಕ ಬರವಣಿಗೆಗೆ ಹೆಸರಾದ ಐ.ಎಂ.ಮುತ್ತಣ್ಣ 
ನವರ 1115101) of Karnataka ಮತ್ತು 4 Tiny 
Model State of South India ಹೆಸರಿಸಬೇಕಾದ 
ಗ್ರಂಥಗಳಾಗಿವೆ. ಎನ್‌. ಹೆಗ್ಡೆಯವರ "ದಕ್ಷಿಣಕನ್ನಡ 
ಜಿಲ್ಲೆಗಳ ಚರಿತ್ರೆ” (೧೯೧೩), ಗಣಪತಿ ಐಗಳ "ದಕ್ಷಿಣ 
ಕನ್ನಡದ ಇತಿಹಾಸ', ಎಸ್‌. ಸಿಲ್ಪರವರ History of 
Christianity in Canara (೧೯೫೭) ದಕ್ಷಿಣಕನ್ನಡ 
ಜಿಲ್ಲೆಯ ಇತಿಹಾಸದ ಬಗೆಗೆ ಓದಲೇಬೇಕಾದ ಕೃತಿ 
ಗಳಾಗಿವೆ, ಕರ್ನಾಟಕ ವಿಶ್ವವಿದಾ ಲಯದವರು ಹೊರ 
ತಂದಿರುವ "ಕಿತ್ತೂರುನಾಡಿನ ಇತಿಹಾಸ ಮತ್ತು 
ಸಂಸ್ಕೃತಿ-ಏಳು ಉಪನ್ಯಾಸಗಳು' (೧೯೭೬) ಮತ್ತು ವಿ. 
ಜಿ. ಮ್ಹಾರಿಹಾಳರ "ಕಿತ್ತೂರಿನ ಇತಿಹಾಸ' (೧೯೭೭) 
ಇವು ಕಿತ್ತೂರುನಾಡಿನ ಇತಿಹಾಸ, ಸಂಸ್ಕೃತಿ ಮತ್ತು 
ವಿಶೇಷವಾಗಿ ಬ್ರಿಟಿಷರ "ವಿರುದ್ಧ ಅದು ನಡೆಸಿದ 
ಹೋರಾಟದ ಬಗ್ಗೆ ಉಪಯುಕ್ತ ಗ್ರಂಥಗಳಾಗಿವೆ. 


ಕರ್ನಾಟಕದಲ್ಲಿ ಸ್ವಾತಂತ್ರ್ಯ ಹೋರಾಟ ಮತ್ತು 
ಕರ್ನಾಟಕ ಏಕೀಕರಣ ಚಳವಳಿ ಬಗ್ಗೆ ಅನೇಕ ಗ್ರಂಥ 
ಬ್ರಿಟಿಷರ ವಿರುದ್ಧ ನಡೆದ 
ಹಿಂಸಾತ್ಮಕ ಹೋರಾಟಕ್ಕೆ ಸಂಬಂಧಿಸಿದಂತೆ ಇರುವ ಕೃತಿ 
ಗಳೆಂದರೆ, ಡಿ. ಎನ್‌. ಕೃಷ್ಣಯ್ಯನವರ “ರಾಜ್ಯಾಭಿ 
ಯೋಗಿ ಕಲ್ಯಾ ಇಸ್ವಾಮಿ ಅಥವಾ ಅಮರಸುಳ್ಯದ 
ಕಾಟಕಾಯಿ' (೧೯೪೮) ಎಂಬ ಕಿರುಪುಸ್ತಕ ಮತ್ತು 
The South Kanara Insurrection ಮತ್ತು ತಿ, ತಾ. 
ಶರ್ಮರವರ “ಕರ್ನಾಟಕದಲ್ಲಿ ಸ್ವಾತಂತ್ರ, ಸಂಗ್ರಾಮ' 


(೧೯೫೭). ಎಂ. ವಿ, ಕೃಷ್ಣರಾವ್‌ ಮತ್ತು ಜಿ. ಎಸ್‌, 
ಹಾಲಪ್ಪ ಎರಡು ಸಂಪುಟಗಳಲ್ಲಿ ಸಂಪಾದಿಸಿರುವ 
History of Freedom Movement in Karnataka 
(೧೯೬೨) ಬ್ರಿಟಿಷರ ವಿರುದ್ದ ಕರ್ನಾಟಕದಾದ್ಯಂತ ನಡೆದ 
ಹಿಂಸಾತ್ಮಕ ಮತ್ತು ಅಹಿಂಸಾತ್ಮಕ ಹೋರಾಟದ ವಿವರ 
ಗಳನ್ನು ನೀಡುತ್ತದೆ. ವಿ, ಗೋವಿಂದ ರಾಜಾಚಾರಿ 
ಯವರ Role of the State of Hyderabad in the 
Uprising of 1857 (೧೯೭೨), ಬೇರೆ ವಿಷಯ 
ಗಳೊಂದಿಗೆ ಸುರಪುರದ ರಾಜಾ ವೆಂಕಟಪ್ಪನಾಯಕ, 
ಮುಂಡರಗಿ ಭೀಮರಾಯ ಮುಂತಾದವರು ಬ್ರಿಟಿಷರ 
ವಿರುದ್ಧ ನಡೆಸಿದ ಹೋರಾಟದ ವಿವರಗಳನ್ನು ನೀಡು 
ತ್ತದೆ... The Freedom Struggle in Hyderabad 
(1800-1947) ಎಂಬ ನಾಲ್ಕು ಸಂಪುಟಗಳ ಗ್ರಂಥ 
ದಲ್ಲಿಯೂ ಹೈದರಾಬಾದ್‌- ಕರ್ನಾಟಕದಲ್ಲಿ ಬ್ರಿಟಿಷರ 
ವಿರುದ್ಧ ನಡೆದ. ಬಂಡಾಯಗಳ ವಿವರಗಳು ಭ್ಯವಿವೆ. 
ಈ ಸಂಪುಟಗಳನ್ನು ಆಂಧ್ರಪ್ರದೇಶ hg 

ಸಿದೆ. Freedom Struggle in Bombay Pr 1. 
ಎಂಬ ಕೃತಿಯಲ್ಲಿ ಬಾಂಬೆ-ಕರ್ನಾಟಕದಲ್ಲಿ ಬ್ರಿಟಿಷರ 
ವಿರುದ್ಧ ನಡೆದ ಬಂಡುಯಗಳ ವಿವರಗಳು ಲಭ್ಯವಿವೆ, 
ಈ ಎಲ್ಲಾ ಗ್ರಂಥಗಳ ರಚನೆಯಲ್ಲಿ ಅಭಿಲೇಖ ಸಾಮಗ್ರಿ 
ಗಳನ್ನು ಎಪ್ಪಲವಾಗಿ ಬಳೆಸಿಕೊಂಡಿರುವುದನ್ನು ಗಮನಿಸ 
ಬಹುದು, 


ಅಹಿಂಸಾತ್ಮಕ ಹೋರಾಟದ ಬಗ್ಗೆ ಮಾತ್ರ ಪ್ರಕಟ 
ವಾಗಿರುವ ಕೆಲವು ಗ್ರಂಥಗಳನ್ನೂ ಇಲ್ಲಿ ಹೆಸರಿಸಬಹುದು: 
ನಾಡಿಗ ಕೃಷ್ಣಮೂರ್ತಿಯವರ "ಕರ್ನಾಟಕದ ಕಣ್ಮರೆ 
ಯಾದ ಆಗಸ್ಟ್‌ ವೀರರು' (೧೯೪೭), ಎಂ. ಬಿ, ಬೂದಿ 
ಹಾಳು ಮಠ ಇವರ " ಸ್ವಾತಂತ್ರ್ಯದ ಹಾದಿಯಲ್ಲಿ ಕನ್ನಡಿಗ” 
(೧೯೪೮), ಆರ್‌. ಆಈ. ದಿವಾಕರರ “ಕರ ನಿರಾಕರ: 
ಣೆಯ ವೀರಕಥೆ', ಎಚ್‌, ಎಸ್‌ ದೊರೆಸ್ವಾಮಿಯವರ 
ಹೋರಾಟದ ದಿಟ್ಟಹೆಜ್ಜೆಗಳು' (೧೯೭೨) ಮತ್ತು 
ಡಾ| ಕೆ. ವೀರತಪ್ಪನವರ "ಮೈಸೂರು ಸಂಸ್ಥಾನದಲ್ಲಿ 
ಸ್ವಾತಂತ್ರ್ಯ ಚಳವಳಿ (೧೯೭೭). ಇದೇ ಸಂದರ್ಭದಲ್ಲಿ 
ವಿಶೇಷವಾಗಿ ಹೆಸರಿಸಬೇಕಾದ ಗ್ರಂಥವೆಂದರೆ, ಡಾ॥ 
ಸೂರ್ಯನಾಥ ಕಾಮತ್‌ ಸಂಗ್ರಹಿಸಿ ಮೂರು ಸಂಪುಟ 
ಗಳಲ್ಲಿ ಸಂಪಾದಿಸಿರುವ ಸಂಗ್ರಾಮದ 
ಸ್ಯೈತಿಗಳು'. ಕರ್ನಾಟಕದ ಒಟ್ಟು ೮೦೦ ಸ್ವಾತಂತ್ರ್ಯ 


“ಇ ವಿಲ 
ಸ್ವಾತಂತ್ರ್ಯ 


೨೪೯ 


ಹೋರಾಟಗಾರರ ಸ್ಮೃತಿಗಳ ಅಮೂಲ್ಯ ಸಂಗ್ರಹವಾದ 
ಇದನ್ನು ವಿಪರೀತ ಶ್ರಮವಹಿಸಿ ಸಮರ್ಥವಾಗಿ ಸಂಪಾದಿಸ 
ಲಾಗಿರುವುದರಿಂದ ಅನೇಕ ರೀತಿಯಲ್ಲಿ ಇತಿಹಾಸ ರಚನೆಗೆ 
ಮೂಲ ಸಾಮಗ್ರಿಯನ್ನು ಒದಗಿಸಬಲ್ಲುದಾಗಿದೆ. ಇಡೀ 
ಭಾರತದಲ್ಲಿಯೇ ಇಂತಹ ಮತ್ತೊಂದು ಗ್ರಂಥವನ್ನು 
ಸಂಗ್ರಹಿಸಿ ಸಂಪಾದಿಸುವ ಯತ್ನ ನಡೆದಿಲ್ಲ. ಸ್ಥಾ ರ_ತಂತ್ರ್ಯ 
ಹೋರಾಟಕ್ಕೆ ಪ್ರಧಾನವಾಗಿ ಸಂಬಂಧಿಸಿದ್ದರೂ ಈ 
ಸಂಪುಟಗಳು ಅಂದಿನ ಸಮಾಜದ ವಿವಿಧ ಮುಖಗಳ. 
ಸಮಸ್ಯೆಗಳ ಮತ್ತು ಸುಧಾರಣೆ ಯತ್ನಗಳ ಬಗೆಗೂ 
ಅಮೂಲ್ಯ ಮಾಹಿತಿಯನ್ನು ನೀಡುತ್ತ ವೆ. 


ಕರ್ನಾಟಕದಲ್ಲಿ ಸ್ವಾತಂತ್ರ್ಯ ಹೋರಾಟದ ಬಗ್ಗೆ 
ಬಂದಿರುವ ಪ್ರಕಟಣೆಗಳಲ್ಲಿ ಸಾಮಾನ್ಯವಾಗಿ ಕರ್ನಾಟಕ 
ಏಕೀಕರಣ ಯತ್ನಗಳ ಇತಿಹಾಸವನ್ನು ಸೇರಿಸಲಾಗಿರು 
ತ್ತದೆ. ಇದೇ ವಿಷಯದ ಬಗ್ಗೆ ಅನೇ ಪ್ರತ್ಯೇಕ ಗ್ರಂಥ 
ಗಳೂ ಪ್ರಕಟವಾಗಿವೆ. ಆರ್‌. ಆರ್‌. ದಿವಾಕರರ 
“ಕರ್ನಾಟಕ ಏಕೀಕರಣದ ಕಥೆ' (೧೯೫೬), ಕರ್ನಾಟಕ 
ಯೂನಿಫಿಕೇಷನ್‌ ಸಭಾದ United Karnataka ; A 
Case for Karnataka Unification (೧೯೨೮), 
ಎಸ್‌. ಸಿರದಿಯವರ "ಕರ್ನಾಟಕ ಏಕೀಕರ ಮತ್ತು 
ಸ್ತ್ರೀಯರು' ಮುಂತಾದವು ಇಲ್ಲಿ ಉಲ್ಲೆ ೀಖನೀಯ 


ವಾದುವು. 


ಸಾಮಾಜಿಕ ಮತ್ತು ಆರ್ಥಿಕ ಸ್ಥಿತಿಗಳನ್ನು ಕುರಿ 
ತಂತೆ ಅನೇಕ ಉಪಯುಕ್ತ ಗ್ರಂಥಗಳು ಪ್ರಕಟವಾಗಿವೆ. 
ಅವುಗಳಲ್ಲಿ ಕೆಲವನ್ನು ಇಲ್ಲಿ ಹೆಸರಿಸಬಹುದು: 
Experiences of a Planter in the Jungles of 
Mysore, ಎ೦, ಶಾಮರಾವ್‌ರವರ Zn Years of 
Native Rule in Mysore (೧೮೯೧) ; A Decade 
‘of Modern Mysore (1926-1936) bya My- 
5070611 (೧೯ ೩೬); ಪದ್ಮನಾಭ ಅಯ್ಯರರ Pro- 
gress in Mysore-Quin-Quennial Record 
(೧೯೩೧); ಸರ್‌ ಎಂ. ವಿಶ್ವೇಶ್ವರಯ್ಯನವರ Visions 
of a Prosperous Mysore (೧೯೨೭) ಮತ್ತು ಎರಡು 
ಸಂಪುಟಗಳ Village Industries Hand Book 
(೧೯೫೨); ವಿ. ಎಸ್‌. ಸಾಂಬಶಿವ ಐಯರ್‌ರವರ 
Mysore-Industrial and Commercial : Being 


೨೬೦ 


a Preliminary Sketch of the Resources, In- 
dustries, Trade and Commerce of Mysore 
State (೩ ಸಂಪುಟಗಳು); ಸಿ. ಆರ್‌, ರೆಡ್ಡಿಯವರ 
Education, Industry and Commerce and 
Local Government (೧೯೧೬); ಬಿ. ರುದ್ರಪ್ಪನವರ 
The Work of Rural Reconstruction in the 
Mysore State and British India-Further 
Reflections and Thoughts (೧೯೩೫); ಶಂಕರ 
ಲಿಂಗೇಗೌಡರ Political and Economic Life 
Under the Rule of H. H.Jayacham araja 
Wodeyar (೧೯೪೧). ಎಚ್‌. ಸ್ಟೀಫೆನ್‌ ಬರೆದಿರುವ 
Plague-proof Town-planning in Bangalore 
South India (೧೯೧೪) ಮತ್ತೊಂದು ಗಮನಾರ್ಹ 
ಗ್ರಂಥ. 


ಕರ್ನಾಟಕದ ಎಲ್ಲಾ ಭಾಗಗಳ ಸಾಮಾಜಿಕ ಮತ್ತು 
ಆರ್ಥಿಕ ಸ್ಥಿತಿಗತಿಗಳನ್ನು ವರ್ಣಿಸುವ ಕೆಲವು ಗ್ರಂಥಗಳನ್ನು 
ಇಲ್ಲಿ ಹೆಸರಿಸಬಹುದು: ಜಿ. ಆರ್‌. ಕುಪ್ಪುಸ್ವಾಮಿಯವರ 
Economic Conditions in Karnataka ; ಎಸ್‌. 
ಗುರುರಾಜಾಚಾರ್ಯರ Some Aspects of Econo- 
mic and Social Li fe in Karnataka (೧೯೭೪), 


೨. ಆಗಬೇಕಾದ ಕಾರ್ಯ: ಆಧುನಿಕ ಕರ್ನಾಟ 
ಕದ ಇತಿಹಾಸ ರಚನೆ ಮತ್ತು ಪುನರ್ರಚನೆ ಕಾರ್ಯ ಬಹಳ 
ಮಂದಗತಿಯಲ್ಲಿ ಸಾಗುತ್ತಿದೆ ಎಂದು ಹೇಳಬಹುದು. 
ಆಗಬೇಕಾದ ಕಾರ್ಯಕ್ಕೆ ಹೋಲಿಸಿದರೆ ಆಗಿರುವ ಕಾರ್ಯ 
ಕಡಿಮೆ ಎಂದು ಯಾರಿಗಾದರೂ ಅನಿಸದಿರದು. 
ಯಾವ್ಯಾವ ವಿಷಯಗಳ ಬಗ್ಗೆ ಸಾಕಷ್ಟು ದಾಖಲೆಗಳು 
ಲಭ್ಯವಿದ್ದೂ ಆಳವಾದ ಸಂಶೋಧನೆ ನಡೆಯದೆ ಉಳಿ 


ದಿದೆ ಎಂಬುದರ ಬಗ್ಗೆ ಈ ಕೆಳಗಿನಂತೆ ವಿವರಣೆ ನೀಡ 
ಬಹುದು : 


ಕರ್ನಾಟಕದಲ್ಲಿ ವೆಲ್ಲೆಸ್ಲಿ (ನಂತರದ ಡ್ಯೂಕ್‌ ಆಫ್‌ 
ಪೆಲ್ಲಿಂಗ್‌ಟನ್‌)ಯು ಟಿಪ್ಪುಸುಲ್ತಾನ್‌, ಧೊಂಡಿಯಾ 
ವಾಫ್‌, ಮರಾಠರು ಮತ್ತು ಅನೇಕ ಸಣ್ಣಪುಟ್ಟ ಸಂಸ್ಥಾನಿ 
ಕರ ವಿರುದ್ಧ ನಡೆಸಿದ ಹೋರಾಟದ ಸಮಗ್ರ ಚಿತ್ರಣ 
ವನ್ನು ಇದುವರೆಗೆ ಯಾರೂ ನೀಡಿಲ್ಲ. ದಿವಾನ್‌ 
ಪೂರ್ಣಯ್ಯನವರ ಆಳ್ವಿಕೆಯ ಬಗ್ಗೆ ಕೂಡ ಸಂಶೋಧನೆ 


ಇತಿಹಾಸ ದರ್ಶನ 


ಆಗಬೇಕಾಗಿದೆ. ನಿಜ ಹೇಳಬೇಕೆಂದರೆ, ಅಂದಿನ "ದಿವಾನ್‌” 
ಹುದ್ದೆಯ ಜವಾಬ್ದಾರಿ ಮತ್ತು ಕರ್ತವ್ಯಗಳೇನಿದ್ದವು 
ಎಂಬುದರ ಬಗ್ಗೆಯೇ ಸ್ಪಷ್ಟ ತಿಳಿವಳಿಕೆ ನೀಡುವ ಯತ್ನ 
ನಡೆದಿಲ್ಲ, ದಿವಾನ್‌ ಪೂರ್ಣಯ್ಯನವರ ಕಾಲದಲ್ಲಿ 
ಮೈಸೂರಿನ ಆರ್ಥಿಕ ಸ್ಥಿತಿ ಬಹಳ ಉತ್ತ ಮವಾಗಿತ್ತಪ್ಟೆ. 
ಇದಕ್ಕೆ ಪೂರ್ಣಯ್ಯನವರ ಅಸಾಮಾನ್ಯ ಬುದ್ಧಿ ವಂತಿ 
ಕೆಯೇ ಕಾರಣ ಎಂಬಂಥ ಅಭಿಪ್ರಾಯವನ್ನು ಸಾಮಾನ್ಯ 
ವಾಗಿ ಬಿಂಬಿಸಲಾಗುತ್ತಿದೆ. ಆದರೆ ವಸ್ತು ಸ್ಥಿತಿ ಇದಕ್ಕಿಂತ 
ಭಿನ್ನವಾಗಿತ್ತು. ಇಂಗ್ಲಿಷರು ಮತ್ತು ಮರಾಠರ ನಡುವಿನ 
ಯುದ್ಧಗಳು, ಬಿಳಿ ಸೈನಿಕರ ಬಂಡಾಯ, ಬ್ರಿಟಿಷ್‌ ಸೈನ್ಯದ 
'ಕಂಟೋನ್ಮೆಂಟ್‌ಗಳು, ಟಿಪ್ಪುಸುಲ್ತಾನ್‌ ಸಂಗ್ರಹಿಸಿಟ್ಟಿದ್ದ 
ಗಂಧದ ತುಂಡುಗಳ ಸಂಗ್ರಹದ ವಿಲೇವಾರಿ ಮುಂತಾದವು 
ಗಳಿಂದಾಗಿ ಮೈಸೂರು ಆರ್ಥಿಕವಾಗಿ ಎಷ್ಟು ಲಾಭ 
ಪಡೆದುಕೊಳ್ಳಲು ಸಾಧ್ಯವಾಯಿತು ಎಂಬುದರ ವಿವರ 
ವಾದ ಅಧ್ಯಯನ ಆಗಿಲ್ಲ. ಇದೇ ರೀತಿ ಪೂರ್ಣಯ್ಯ 
ನವರ ಮಹತ್ವಾಕಾಂಕ್ಷೆಗಳೇನಿದ್ದವ್ರು ಅವರಿಗೆ ಬ್ರಿಟಿಷರು 
ಅತಿ ಎನಿಸುವಷ್ಟು ಬೆಂಬಲ ಮತ್ತು ಗೌರವ ನೀಡಲು 
ಕಾರಣಗಳೇನಿದ್ದ ವು ಎಂಬ ವಿಷಯಗಳ ಬಗ್ಗೆ ಆಳವಾದ 
ಅಧ್ಯಯನ ಆಗಬೇಕು. 


ಕರ್ನಾಟಕದಲ್ಲಿ ಬ್ರಿಟಿಷರ ವಿರುದ್ದ ನಡೆದ ಹಿಂಸಾ 
ತ್ಮಕ ಹೋರಾಟದ (೧೭೯೯-೧೮೬೦) ಸಮಗ್ರ ಚಿತ್ರಣ 
ವನ್ನು ನೀಡಲು ಇದುವರೆಗೆ ಪ್ರಕಟವಾಗಿರುವ ಗ್ರಂಥಗಳು 


ಯಶಸ್ವಿಯಾಗಿಲ್ಲ. ಕೆಲವು ಗ್ರಂಥಗಳು ಲಭ್ಯವಿರುವ 
ದಾಖಲೆಗಳ ಪೂರ್ಣಪಾಠವನ್ನೇ ಇತಿಹಾಸವೆಂಬಂತೆ 


ಮುದ್ರಿಸುವುದರಲ್ಲಿ ತೃಪ್ತಿಪಟ್ಟಿವೆ,. ಅನೇಕ ಅಭಿಲೇ 
ಖಾಲಯಗಳಲ್ಲಿ ಹುದುಗಿರುವ ದಾಖಲೆಗಳನ್ನು ಪತ್ತೆ 
ಹಚ್ಚಲು ಗಂಭೀರ ಯತ್ನಗಳಾಗಿಲ್ಲ.. ಧೊಂಡಿಯಾ 
ವಾಘ್ಫ್‌ನ ದಿಟ್ಟ ಹೋರಾಟ, ನಗರದ ಬಂಡಾಯ 
(೧೮೩೦-೩೧), ಕೊಡಗಿನ ಬಂಡಾಯ (೧೮೩೪-೩೭), 
ತರಿಕೆರೆ ಸರ್ಜಪ್ಪನಾಯಕನ ಬ್ರಿಟಿಷ್‌ ಎರೋಧಿ ಚಟು 
ವಟಿಕೆಗಳು, ಮೈಸೂರಿನ ಗಲಭೆಗಳು (೧೮೫೮-೬೦), 
ಇವೇ ಅಲ್ಲದೆ ಹೈದರಾಬಾದ್‌ ಮತ್ತು ಬಾಂಬೆ_ಕರ್ನಾಟಕ 
ದಲ್ಲಿ ನಡೆದ ಹೋರಾಟದ ವಿವರಪೂರ್ಣ ಮತ್ತು ಸಮಗ್ರ 
ಅಧ್ಯಯನ ಇನ್ನೂ ಹೆಚ್ಚು ಆಧಾರ ಸಹಿತವಾಗಿ ನಡೆಯ 
ಬೇಕಾಗಿದೆ. ಕರ್ನಾಟಕದಲಿ ತಕ್ಕರ (Thugs) ಚಟು 


Cy 


ಇತಿಹಾಸ ದರ್ಶನ 


ವಟಿಕೆಗಳ ಬಗೆಗೆ ವಿಪುಲ ಮೂಲ ಸಾಮಗ್ರಿ ಲಭ್ಯ 
ಎದ್ದರೂ ಇದನ್ನು ಕಡೆಗಣಿಸಿರುವುದು ದುರದೃಷ್ಟಕರ. 


ಮೈಸೂರು ಸಂಸ್ಥಾ ನವನ್ನು ಒಡೆಯರ್‌ ವಂಶಸ್ಥ 
ರಿಗೆ ಹಿಂತಿರುಗಿಸದೆ ತಮ್ಮ ಲ್ಲಿಯೇ ಉಳಿಸಿಕೊಳ್ಳಲು 
ಬ್ರಿಟಿಷರು ಮಾಡಿದ ಕುಟಿಲೋಪಾಯಗಳು, ತಪ್ಪು 
ಲೆಕ್ಕಾಚಾರಗಳು ಯಾವ ರೀತಿ ಅಸಾಮಾನ್ಯ ಚಾರಿತ್ರಿಕ 
ಸನ್ನಿವೇಶಗಳಿಂದಾಗಿ ವಿಫಲವಾದವು ಎಂಬುದರ ಆಳವಾದ 
ಅಧ್ಯಯನವನ್ನು ಮಾಡಬೇಕಾಗಿದೆ. 


ಮೈಸೂರು ಸಂಸ್ಥಾನ ಮತ್ತು ನಂತರದ ಕರ್ನಾಟಕ 
ರಾಜ್ಯದ ಸಚಿವಾಲಯದ ಬೆಳವಣಿಗೆಯನ್ನು ಯಾರೂ 
ಅಭ್ಯಸಿಸಿಲ್ಲ. ಈ ರಾಜ್ಯದ ಆಡಳಿತದ ಇತಿಹಾಸದಲ್ಲಿ 
ಇದೊಂದು ಪ್ರಮುಖ ವಿಷಯವೆಂಬುದು ಯಾರ 
ಗಣನೆಗೂ ಬಂದಿಲ್ಲ. ಇದೇ ರೀತಿ ಜಯಚಾಮರಾಜ 
ಒಡೆಯರವರ ಆಳ್ವಿಕೆಯ ಬಗ್ಗೆ ಕೂಡ ಅಧ್ಯಯನ ನಡೆ 
ದಿಲ್ಲ. ಕರ್ನಾಟಕ ಸರ್ಕಾರದ ಪ್ರಮುಖ ಇಲಾಖೆಗಳ 
ಹುಟ್ಟು, ಬೆಳವಣಿಗೆ ಮತ್ತು ಸಾಧನೆ ಕುರಿತಂತೆ ಸಹ 
ಅಧ್ಯಯನ ಆಗಬೇಕು. ಅರಣ್ಯ ಇಲಾಖೆ, ವ್ಯವಸಾಯ 
ಇಲಾಖೆ, ಪೊಲೀಸ್‌ ಇಲಾಖೆ, ಆರೋಗ್ಯ ಇಲಾಖೆ, 
ಇತ್ಯಾದಿ ನ್ಯಾಯಾಡಳಿತದ ಬಗ್ಗೆ ಕೂಡ ಹೆಚ್ಚಿನ 
ಸಂಶೋಧನೆ ನಡೆದಿಲ್ಲ. ಅನುವಂಶಿಕ ಗ್ರಾಮಾಧಿಕಾರಿಗಳು 
ಎಂಬ ವಿಷಯದ ಬಗ್ಗೆ ಕೂಡ ಕೆಲಸವಾಗಬೇಕು. ಇನ್ನು 
ಳಿದ ಕೆಲವು ವಿಷಯಗಳೆಂದರೆ, ಪ್ರಥಮ ಮತ್ತು ದ್ವಿತೀಯ 
ಜಾಗತಿಕ ಯುದ್ಧಗಳ ಕಾಲದಲ್ಲಿ ಕರ್ನಾಟಕದ ಪಾತ್ರ, 


ಯುದ್ಧ ಕಾಲದಲ್ಲಿ ಕರ್ನಾಟಕದ ಆರ್ಥಿಕ ಸ್ಥಿತಿಗತಿಗಳು, 
ಇತ್ಯಾದಿ, 


ಕರ್ನಾಟಕದಲ್ಲಿ ಅಹಿಂಸಾತ್ಮಕ ಸ್ವಾತಂತ್ರ A 
ಹೋರಾಟ (೧೯೨೦-೧೯೪೭) : ಅಸಹಕಾರ ಚಳವಳಿ, 
ಕಾನೂನು ಉಲ್ಲಂಘನೆ, ಭಾರತದಿಂದ ತೊಲಗಿ ಚಳವಳಿ, 
ಮೈಸೂರು ಚಲೋ ಚಳವಳಿ-ಕುರಿತಂತೆ ಸಮಗ್ರವಾದ 
ಗ್ರಂಥವೊಂದು ಇನ್ನೂ ಲಭ್ಯವಿಲ್ಲ. ಇದೇ ರೀತಿ ಕರ್ನಾ 
ಟಕದ ಏಕೀಕರಣಕ್ಕಾಗಿ ನಡೆಸಿದ ಹೋರಾಟದ ಸ್ಪಷ್ಟ 
ಚಿತ್ರಣ ಕೂಡ ಲಭ್ಯವಿಲ್ಲ, ಇದುವರೆಗೆ ಬರೆದಿರುವ ಬಿಡಿ 
ಲೇಖನಗಳು ಲಭ್ಯವಿರುವ ಮಾಹಿತಿಯ ಪೂರ್ಣ ಉಪ 


೨೬೮ 


ಯೋಗ ಮಾಡಿಲ್ಲ. ಇದೇ ರೀತಿ ಮೈಸೂರಿನ ಸಂವಿಧಾನಿಕ 
ಬೆಳವಣಿಗೆ-ಮೈಸೂರು ಪ್ರಜಾಪ್ರತಿನಿಧಿ ಸಭೆ ಮತ್ತು 
ಕೌನ್ಸಿಲ್‌ ಬಗ್ಗೆ ಅಪಾರ ಮಾಹಿತಿ ಇದ್ದರೂ ಆಗಿರುವ 


ಪ 
ಉಪಯೋಗ ಅತ್ಯಲ 


ಆ 
ಶಿ 


ಸಾಮಾಜಿಕ ಮತ್ತು ಆರ್ಥಿಕ ಸ್ಥಿತಿಗತಿಗಳ ಬಗ್ಗೆ 
ಳುವುದಾದರೆ ಕರ್ನಾಟಕದಲ್ಲಿ ದುಷ್ಕಾಳ ಎಂಬ 
ವಿಷಯದ ಬಗ್ಗೆ ಲಭ್ಯವಿರುವ ವಿಪುಲ ಮಾಹಿತಿಯ 
ಉಪಯೋಗವಾಗಿಲ್ಲ. ಕರ್ನಾಟಕದ ಆರ್ಥಿಕ ಬೆಳವಣಿಗೆ, 
ವ್ಯವಸಾಯ, ನೀರಾವರಿ, ವ್ಯಾಪಾರ ಮತ್ತು ವಾಣಿಜ್ಯ, 
ವಾಣಿಜ್ಯ ಬೆಳೆಗಳು ಮತ್ತು ಪ್ಲಾಂಟೇಷನ್‌ಗಳು, ಮಲೆ 
'ನಾಡು ಅಭಿವೃದ್ಧಿ, ಸಣ್ಣ ಮತ್ತು ಭಾರಿ ಪ್ರಮಾಣದ 
ಕೈಗಾರಿಕೆಗಳು, ಗಣಿ ಉದ್ಯಮ... ಕುರಿತಂತೆ ಸಂಶೋಧನೆ 
ಆಗಬೇಕಾಗಿದೆ. ಕರ್ನಾಟಕದ ಆರ್ಥಿಕ ಮತ್ತು ಸಾಮಾಜಿಕ 
ಬೆಳವಣಿಗೆಯಲ್ಲಿ ರೈಲ್ವೆ ಮತ್ತು ರಸ್ತೆ ಸಾರಿಗೆಯ ಪಾತ್ರದ 
ಬಗ್ಗೆ ಪ್ರತ್ಯೇಕ ಅಧ್ಯಯನಗಳಾಗಬೇಕಾಗಿದೆ. ಕರ್ನಾಟಕದ 
ಎರಡು ಹೆಮ್ಮೆಯ ಉದ್ಯಮಗಳಾದ ಬ್ಯಾಂಕಿಂಗ್‌ ಮತ್ತು 
ಹೋಟೆಲ್‌ ಉದ್ಯಮಗಳ ಬೆಳವಣಿಗೆಯನ್ನು ಗುರುತಿಸುವ 
ಸಂಶೋಧನೆ ಆಗಬೇಕು ಮಲೆನಾಡು ಅಭಿವೃದ್ಧಿಯ 
ಸಂಬಂಧವಾಗಿ ಭಟ್ಕಳ ಅಥವಾ ಮಲ್ಪೆಯನ್ನು ಪ್ರಮುಖ 
-ಬಂದರನ್ನಾಗಿ ಅಭಿವೃದ್ಧಿ ಪಡಿಸಬೇಕೆಂದು ಮೈಸೂರು 
ಸರ್ಕಾರ ನಡೆಸಿದ ಗಂಭೀರ ಯತ್ನಗಳು ವಿಫಲ 
ವಾದರೂ ಅಧ್ಯಯನಯೋಗ್ಯವಾದ ವಿಷಯವಾಗಿದೆ, 
ಕರ್ನಾಟಕದಲ್ಲಿ ಉದ್ಯೋಗಾವಕಾಶದ ಬೆಳವಣಿಗೆ ಮತ್ತು 
ಕಾರ್ಮಿಕ ಚಳವಳಿ ಕೂಡ ಅಧ್ಯಯನಯೋಗ್ಯ 
ವಿಷಯಗಳು, 


ಸ 


ಕರ್ನಾಟಕದ ಸಾಮಾಜಿಕ ಸ್ಥಿತಿಗತಿಗಳ ವೈಜ್ಞಾ ವಿಕ 
ಮತ್ತು ವಿವರಪೂರ್ಣ ಅಧ್ಯಯನಕ್ಕೆ ಭಾರಿ ಯೋಜನೆ 
ಯೊಂದನ್ನೇ ಹಾಕಿಕೊಳ್ಳಬೇಕಾದ ಅಗತ್ಯವಿದೆ. ಕ್ರಿ. ಶ. 
೧೮೫೦ ರಿಂದ ೧೯೫೦ರ ಒಂದು ಶತಮಾನದ ಅವಧಿ 
-ಯಲ್ಲಿ ಹಿಂದೆಂದೂ ಕೇಳರಿಯದ ರೀತಿ ರು ಬದಲಾವಣೆ 
ಗಳನ್ನು ಕಂಡು ಅಳವಡಿಸಿಕೊಂಡ ಕರ್ನಾಟಕ (ಒಂದು 
ರೀತಿಯಲ್ಲಿ ಇಡೀ ಭರತಖಂಡ) ಸಮಾಜದ ಸ್ಥಿತಿಗತಿ 
ಗಳನ್ನು ಆಳವಾಗಿ ಅಭ್ಯಾಸ ಮಾಡಬೇಕಾದ ಅಗತ್ಯವಿದೆ. 
ಈ ಅವಧಿಯಲ್ಲಿ ನಮ್ಮ ಸಮಾಜವು ಹಿಂದೆ ಊಹೆಗೂ 
ನಿಲುಕದಿದ್ದಂತಹ ಈ ಮುಂದಿನ ಮಾರ್ಪಾಡುಗಳನ್ನು 


2೬೨ 


ಅಳವಡಿಸಿಕೊಳ್ಳಬೇಕಾಯಿತು : ಇಂಗ್ಲಿ ಷ್‌ ವಿದ್ಯಾಭ್ಯಾಸ. 
ಹೊರದೇಶಗಳೊಡನೆ ಸಂಪರ್ಕ, ಪಾಶ್ಚ್ಲಾತ್ಮ್ಕ ಶೈಲಿಯ 
ಉಡುಗೆ ತೊಡುಗೆಗಳು. ನಾಟಕ, ಸಿನಿಮಾ, ಕುದುರೆ 
ಜೂಜು, ಬೀಡಿ, ಸಿಗರೇಟು ಸೇವನೆ, ಪಾಶ್ಚಾತ್ಯ 
ಮದ್ಯಗಳ ಅಭ್ಯಾಸ, ಕಾಫಿ ಮತ್ತು ಟೀ ಕುಡಿಯುವ 
ಅಭ್ಯಾಸ, ಆಧುನಿಕ ಸಾರಿಗೆ ಮತ್ತು ಸಂಪರ್ಕ ವ್ಯವಸ್ಥೆ 
(ರೈಲುಗಾಡಿಗಳು, ಮೋಟಾರು ವಾಹನಗಳು, ವಿಮಾನ, 
ರೇಡಿಯೋ, ಆಂಚೆ, ಟೆಲಿಗ್ರಾಫ್‌, ಟೆಲಿಫೋನ್‌, ದಿನ 
ಪತ್ರಿಕೆಗಳು ಮತ್ತು ನಿಯತಕಾಲಿಕೆಗಳು, ಇತ್ಯಾದಿ). 
ರಾಜ್ಯಾಡಳಿತದಲ್ಲಿ ಸಾಮಾನ್ಯ ಜನರ ಭಾವನೆ ಮತ್ತು 


[el 


ಹಿತಾಸಕ್ತಿಗಳನ್ನು ಗೌರವಿಸುವ ವ್ಯವಸ್ಥೆ, ಅನೇಕ 


ವೈದ್ಯಕೀಯ ಸೇವೆಗಳ ಬೆಳವಣಿಗೆ ಮತ್ತು ಇಂಗ್ಲಿ ಷ್‌ 
ಔಷಧಿಗಳ ಉಪಯೋಗ, ಸಾರ್ವಜನಿಕ ಆರೋಗ್ಯ 
ಮತ್ತು ನೈರ್ಮಲ್ಯ ವ್ಯವಸ್ಥೆ, ಆಧುನಿಕ ಕೈಗಾರಿಕೆಗಳ 
ಸ್ಥಾಪನೆ ಮತ್ತು ನಗರೀಕರಣ, ವಿದ್ಯುತ್ತಿನ ಉಪ 
ಯೋಗದ ಪರಿಚಯ, ನಲ್ಲಿಯಲ್ಲಿ ಶುದ್ಧ ನೀರಿನ ಸರಬ 
ರಾಜು, ಬೀದಿ ದೀಪದ ವ್ಯವಸ್ಥೆ, ಇತ್ಯಾದಿ. ಏನೆಲ್ಲ 
ಎಷ್ಟೆಲ್ಲ ಹೊಸ ವಿಷಯಗಳನ್ನು ಈ ಅವಧಿಯಲ್ಲಿ ಜೀವಿ 
ಸಿದ್ದ ಓರ್ವ ದೀರ್ಫಾಯು ವೃಕ್ತಿ ತನ್ನ ಜೀವಿತ ಕಾಲ 
ದಲ್ಲಿ ಕಂಡು ಕೇಳಿ ತನ್ನ ಜೀವನದಲ್ಲಿ ಅಳವಡಿಸಿಕೊಳ್ಳಲು 
ಪ್ರಯತ್ನಿಸಬೇಕಾಗಿತ್ತು ಮತ್ತು ಈ ಯತ್ನಗಳಲ್ಲಿ ಏನೆಲ್ಲ 
ಪೇಚಿನ ಪ್ರಸಂಗಗಳನ್ನು ಎದುರಿಸಬೇಕಾಗಿ ಬರುತ್ತಿತ್ತು 
ಎಂಬುದು ಒಂದು ರೋಚಕ ಅಧ್ಯಯನವಾಗುವುದರಲ್ಲಿ 
ಸಂಶಯವಿಲ್ಲ, ಕೆಲವರು ಪಾಶ್ಚಾತ್ಯರನ್ನು ಅನುಕರಿಸಲು 
ಕೆಲವೊಮ್ಮೆ ಗಂಭೀರ, ಕೆಲವೊಮ್ಮೆ ಹಾಸ್ಯಾಸ್ಪದ ಮತ್ತೆ 
ಕೆಲವೊಮ್ಮೆ ಅತಿರೇಕ ಎನ್ನಬಹುದಾದ ರೀತಿಯಲ್ಲಿ 
ಯತ್ನಿಸುತ್ತಿದ್ದರೆ, ಸಾಂಪ್ರದಾಯಿಕ ಮೌಲ್ಯಗಳ ರಕ್ಷಣೆ 
ಗಾಗಿ ಆದೇ ರೀತಿಯಲ್ಲಿ ಉಳಿದವರು ಶ್ರಮಿಸುತ್ತಿದ್ದುದು 


ನಿಜವಾಗಿಯೂ ಆಸಕ್ತಿದಾಯಕ ಸಂಶೋಧನಾತ್ಮಕ 


ವಿಷಯವಾಗಿದೆ, ಮೈಸೂರಿನ ಬ್ರಾಹ್ಮಣೇತರ ಚಳ 
ಸ್ವಲ್ಪ ಅಧ್ಯಯನ ನಡೆದಿದ್ದರೂ ಮಿಲ್ಲರ್‌ 
ಕಮಿಟಿಯ ಮೀಸಲಾತಿ ಸೌಲಭ್ಯದ ಲಾಭ ಪಡೆದು 
ಕೊಂಡ ಅದೃಷ್ಟಶಾಲಿ ಜಾತಿಗಳಾವುವು ಎಂಬುದು 
ಬಯಲಿಗೇ ಬಂದಿಲ್ಲ. 


ಇತ್ತೀಚೆಗೆ ಕೆಲವು ವಿದ್ವಾಂಸರು, ಮೈಸೂರು 


ಇತಿಹಾಸ ದರ್ಶನ 


ಒಂದು ಮಾದರಿ ಸಂಸ್ಥಾನವಾಗಿತ್ತು ಎಂಬುದು 
ಪ್ರಶ್ನಾರ್ಹ, ಅಡೊಂದು ಕಟ್ಟುಕಥೆ (Myth) 
ಮುಂತಾದ ಕುತ್ಸಿತ ಸಿದ್ಧಾಂತಗಳನ್ನು ಮಂಡಿಸುತ್ತಿರು 
ವುದು ಒಂದು ಕೆಟ್ಟ ಬೆಳವಣಿಗೆಯಾಗಿದೆ ಎನ್ನದೆ ವಿಧಿ 
ಯಿಲ್ಲ. ಸರ್‌ ಫ್ರಾಂಕ್‌ ನಾಯ್ಕ್‌ ಎಂಬ ವಿದ್ವಾಂಸರು 
ಸಿ. ಹಯವದನರಾಯರು ಸಂಪಾದಿಸಿರುವ ಮೈಸೂರು 
ಗ್ಯಾಸೆಟಿಯರ್‌ ಸಂಪುಟಗಳ ಸಮೀಕ್ಷೆ ಮಾಡುವ ಸಂದರ್ಭ 
ದಲ್ಲಿ ಹೇಳಿರುವ ಮಾತುಗಳನ್ನುಇಲ್ಲಿ ಉಲ್ಲೇಖಿಸಬಹದು: 
‘“It seems a pity that no attempt has been 
made to compare them (1. e., economic 
conditions) with those prevailing in British 
India........ there is every reason for thinking 
that Mysore would have emerged most 
‘creditably from such ೩ test” (Mysore 
Economic Journal, Vol .18, February,1932). 


Wilk’s Histroy of Mysore, Vol. 1 
(Reprint 1930) ಎಂಬ ಗ್ರಂಥದಲ್ಲಿ ವಿಲ್ಸ್‌ ಬಗ್ಗೆ 
ಬರೆದಿರುವ ಟಿಪ್ಪಣಿಯಲ್ಲಿ ""11)8020 is the best 
administered State in India” ಎಂದು ಅಭಿ 
ಪ್ರಾಯ ಪಡಲಾಗಿದೆ, ದೇಶೀಯ ಸಂಸ್ಥಾನಗಳಾದ 
ಹೈದರಾಬಾದ್‌ ಮತ್ತು ಜೈಪುರ ೧೯೨೦ ರಲ್ಲಿ ಕೂಡ 
೦ದುಳಿದಿದ್ದವೆಂದು ಹೇಳ 
ಲಾಗಿದೆ. ಭಾರತದಾದ್ಯಂತ ಒಮ್ಮೆ ಉಚ್ಚಾಯ ಸ್ಥಿತಿ 
ಯಲ್ಲಿದ್ದ ಗೃಹ ಕೈಗಾರಿಕೆಗಳನ್ನು ತಮ್ಮ ಸ್ವಾರ್ಥಕ್ಕಾಗಿ 
ಹಾಳುಗೆಡವಿದ ಬ್ರಿಟಿಷರು "“India’s salvation lies 
in its villages and development of agricul- 
uಣe'' ಎಂದು ಭಾರತೀಯರನ್ನು ಹಾದಿ ತಪ್ಪಿಸಲು 


ಸತತವಾಗಿ ಯತ್ನಿಸುತ್ತಿದ್ದಾಗ ಮೈಸೂರಿನ ದಿವಾನರು 


ಮೈಸೂರಿಗಿಂತ ಬಹಳ 


ಹೇಳುತ್ತಿದ್ದುದೇನೆಂದರೆ, “710 country can pro- 
spur unless its agricultural and manufactu- 
ring industries were equally fostered’ (C. 
Rangacharlu) ಮತ್ತು “Agriculture and 
Manufacture should go hand in hand. An 
atmosphere congenial to the growth of 
industrial and commercial activities should 
be gradually created’ (Visweswaraiah). 
ಮೈಸೂರಿನ ಉದ್ಯಮಿಗಳು ಮತ್ತು ವರ್ತಕರ ಎರಡು 


ಇತಿಹಾಸ ದರ್ಶನ 


ನಿಯೋಗಗಳನ್ನು ಕ್ರಮವಾಗಿ ೧೯೧೬ ಮತ್ತು ೧೯೧೭ರಲ್ಲಿ 
ಸರ್ಕಾರವು ಜಪಾನಿಗೆ ಕಳುಹಿಸಿತ್ತು ಎಂಬುದನ್ನು ಇಲ್ಲಿ 
ಉಲ್ಲೇಖಿಸಬೇಕು. 

ನೈಜ ಸಂಶೋಧನೆ ನಡೆಸುವ ಇಚ್ಛೆ ಮತ್ತು 
ಉತ್ಸಾಹ ಇದ್ದಲ್ಲಿ ವಿಷಯಗಳಿಗೇನೂ ಕೊರತೆ ಇಲ್ಲ. 
ನಿಜ ಹೇಳಬೇಕೆಂದರೆ, ನನ್ನ ಈ ಲೇಖನದ ಅಪೂರ್ಣತೆ 
ಯನ್ನು ಟೀಕಿಸಲು ಅನೇಕ ಲೇಖನಗಳನ್ನೇ ಬರೆಯ 
ಬಹುದು... ಇವೆಲ್ಲವೂ ಅಪೂರ್ಣವಾಗಿಯೇ ಇರುವುದರಲ್ಲಿ 
ಸಂದೇಹವಿಲ್ಲ. ಲಭ್ಯವಿರುವ ಅವಕಾಶಗಳು ಅಪಾರ. 

೩. ಲಭ್ಯವಿರುವ ಮೂಲ ಸಾಮಗ್ರಿಗಳು : 
ಆಧುನಿಕ ಇತಿಹಾಸದ ಪ್ರತಿಯೊಂದು ಅಂಶದ ಬಗೆಗೂ 
ಅಪಾರ ಅಧಿಕೃತ ಮೂಲಸಾಮಗ್ರಿಯ ಕಣಜಗಳೆಂದರೆ 
ಅಭಿಲೇಖಾಗಾರಗಳು. ಅಭಿಲೇಖಗಳೆಂದರೆ ಸೃಷ್ಟಿಸಲಾದ 
ರ್ದಿಷ್ಟ ಉದ್ದೆ €ಶ ಸರ್ವ ವಿಧದಲ್ಲಿಯೂ ಈಡೇರಿದ 
ನಂತರ ಪರಾಮರ್ಶನೆ ಮತ್ತು ಸಂಶೋಧನೆಗಾಗಿ 
ಅನಿರ್ದಿಷ್ಟ ಕಾಲದವರೆಗೆ ಉಪಯುಕ್ತವೆನಿಸುವ ' ಸಾಧ್ಯತೆ 
ಗಳಿವೆಯೆಂದು ನಿಷ್ಕರ್ಷಿಸಿ ಆಯ್ದಿಡಲಾದ ಒಂದು ವಿಶಿಷ್ಟ 
ಮಾದರಿಯ ದಾಖಲೆಗಳು, ಇವು ಸರ್ಕಾರಿ ದಾಖಲೆ 
ಗಳಾಗಿರಬಹುದು,ಅರೆ ಸರ್ಕಾರಿ ದಾಖಲೆಗಳಾಗಿರಬಹುದು 


ಗೆ 


ಅಥವಾ ಕೈಗಾರಿಕಾ ಮತ್ತು ವಾಣಿಜ್ಯ ಇತ್ಯಾದಿ 
ಸಂಸ್ಥೆ ಗಳ ದಾಖಲೆಗಳಾಗಿರಬಹುದು ಅಥವಾ 


ಕುಟುಂಬ ಮತ್ತು ವ್ಯಕ್ತಿಗಳ ದಾಖಲೆಗಳಾಗಿರಬಹುದು, 
ಅಭಿಲೇಖಗಳೆನಿಸಿಕೊಳ್ಳಲು ಅವುಗಳನ್ನು ಪ್ರಜ್ಞಾ 
ಪೂರ್ವಕವಾಗಿ ಒಂದು ಕ್ರಮವಾದ ರೀತಿಯಲ್ಲಿ ಜೋಡಿಸಿ 
ಅನಿರ್ದಿಷ್ಟ ಕಾಲದವರೆಗೆಂದು ಸಂರಕ್ಷಿಸಿ ಇಟ್ಟಿರಬೇಕು, 
ಅಭಿಲೇಖಗಳನ್ನು ಕರಾರುವಾಕ್ಕಾಗಿ ವ್ಯವಸ್ಥೆ ಗೊಳಿಸಿರ 
ಲಾಗುತ್ತದೆ ಮತ್ತು ಅತ್ಯಂತ ಸುಲಭವಾಗಿ ಉಪಯೋಗಿಸ 
ಬಹುದು. ಅವು ತಮ್ಮ ಕತೆಯನ್ನು ಅವಿಚ್ಛೆ ಕೈನ್ನವಾಗಿ 
ತಮ್ಮದೇ ಆದ ವಿಶಿಷ್ಟ ರೀತಿಯಲ್ಲಿ ಓದುಗನೆದುರು ತೆರೆ 
ದಿಡುತ್ತಾ ಸಾಗುತ್ತವೆ. ಅಭಿಲೇಖಗಳು ಅನೇಕ ಭೌತಿಕ 
ರೂಪಗಳಲ್ಲಿ ಕಂಡುಬರುತ್ತವೆ. ಕಾಗದ, ಕಡತ, ತಾಳೆಗರಿ 
ಗಳು, ಧ್ವನಿಮುದ್ರಿಕೆಗಳು, ಮೈಕ್ರೊಫಿಲಂ, ಮೈಕ್ರೊ 
ಫಿಶ್‌, ಇತ್ಯಾದಿ, ಇವುಗಳಲ್ಲಿ ಅನೇಕ ವಿಧಗಳೂ ಇವೆ. 
ಫೈಲುಗಳು ಭೂಪಟಗಳು, ಡೈರಿಗಳು, ಛಾಯಾಚಿತ್ರ 
ಗಳು, ಪುಸ್ತಕಗಳು, ಲಘು ಪುಸ್ತಕಗಳು, ಮೊಹರುಗಳು, 
ಪತ್ರಿಕೆಗಳು, ಪತ್ರಗಳು, ಚಲನಚಿತ್ರಗಳು, ಇತ್ಯಾದಿ, 


il 


ಯಲ್ಲಿರುವ ದಾಖಲೆಗಳು 


ಆಧುನಿಕ ಕರ್ನಾಟಕದ ಇತಿಹಾಸದ ಬಗೆಗೆ 
ಅಪಾರ ಗಾತ್ಸದ ಅಭಿಲೇಖಗಳ ಸಂಗ್ರಹಗಳು ಕಂಡು 
ಬರುವ ಅಭಿಲೇಖಾಗಾರಗಳೆಂದರೆ, ೧, ಕರ್ನಾಟಕ 
ರಾಜ್ಯ ಅಭಿಲೇಖಾಗಾರ, ೨. ತಮಿಳುನಾಡು ರಾಜ್ಯ 
ಅಭಿಲೇಖಾಗಾರ, ೩, ಆಂಧ್ರಪ್ರದೇಶ ರಾಜ್ಯ ಅಭಿ 
ಲೇಖಾಗಾರ, ೪, ಮಹಾರಾಷ್ಟ್ರ ರಾಜ್ಯ ಅಭಿಲೇಪಾ 
ಗಾರ, ೫, ಗೋವಾ ರಾಜ್ಯ eli. ಮತ್ತು 
ಭಾರತದ ರಾಷ್ಟ್ರೀಯ ಅಭಿಲೇಖಾಗಾರ, ಇವುಗಳೇ 
ಅಲ್ಲದೆ, ಕರ್ನಾಟಕ ರಾಜ್ಯದ ಜಿಲ್ಲಾಧಿಕಾರಿಗಳ ಕಛೇ 
ಗಳಲ್ಲಿ, ಪುಣೆಯಲ್ಲಿರುವ ಏಯ್ಲಿಯೆನೇರ್ಷ ಕಛೇರಿ 
(Alienation Offic) ಮತ್ತು ಲಂಡನ್‌ನಲ್ಲಿರುವ 
ಇಂಡಿಯಾ ಆಫೀಸ್‌ ಲೈಬ್ರರಿಯಲ್ಲಿ ಕೂಡ ಬಹಳಷ್ಟು 
ದಾಖಲೆಗಳು ಸಿಗುತ್ತವೆ. ಇನ್ನೂ ಕೆಲವು ಮೂಲಗಳು 
ತೀವ್ರ ಆಸಕ್ತಿ ಇರುವ ವಿದ್ವಾಂಸರಿಗೆ ಎಟಕುತ್ತವೆ. 
ಉದಾಹರಣೆಗೆ, ಪ್ಯಾರಿಸ್‌ನಲ್ಲಿರುವ ಫ್ರೆಂಚ್‌ ನ್ಯಾಷನಲ್‌ 
ಆರ್ಕೀವ್ಸ್‌ ಮುಂತಾದವು. 


ಆಧುನಿಕ ಕರ್ನಾಟಕಕ್ಕೆ ಸಂಬಂಧಿಸಿದಂತೆ ಅತಿ 
ಹೆಚ್ಚು ಗಾತ್ರದ ಅಭಿಲೇಖನಗಳ ಸಂಗ್ರಹ ಕಂಡುಬರು 
ವುದು ಸಹಜವಾಗಿಯೆ ಬೆಂಗಳೂರಿನಲ್ಲಿರುವ ಕರ್ನಾಟಕ 
ರಾಜ್ಯ ಅಭಿಲೇಖಾಗಾರದಲ್ಲಿ. ಇಲ್ಲಿ ಈ ಕೆಳಗಿನ ದಾಖಲೆ 
ಗಳು ಎ ಲಭ್ಯವೆಂದು ಸಂಕ್ಷಿಪ್ತವಾಗಿ 
ಹೇಳಬಹುದು : ಹಳೇ ಮೈಸೂರು ಮತ್ತು ಕರ್ನಾಟಕ 
ಸರ್ಕಾರದ ಕಚ್ಚಾ ಇಲಾಖೆಗಳ ದಾಖಲೆಗಳು 
(೧೮೨೧-೧೯೫೦) ; ಹಳೇ ಮೈಸೂರಿನ ಕಂದಾಯ 
ವಿಭಾಗಾಧಿಕಾರಿಗಳು ಮತ್ತು ಜಿಲ್ಲಾಧಿಕಾರಿಗಳ ಕಛೇರಿ 
ಗಳ ದಾಖಲೆಗಳು (೧೮೦೦-೧೮೮೦) : ದೇಶೀ ಭಾಷೆ 
ಗಳಾದ ಕನ್ನಡ ಮತ್ತು ಮರಾಠಿ ಭಾಷೆಗಳಲ್ಲಿರುವ 
ಮೋಡಿ ದಾಖಲೆಗಳು ಮತ್ತು ಪರ್ಶಿಯನ್‌ ಭಾಷೆ 
(೧೮೦೦-೧೮೮೧ ಮತ್ತು 
ಇದಕ್ಕೂ ಸ್ವಲ್ಪ ಹಿಂದಿನ ಕೆಲವು ಬಿಡಿ ದಾಖಲೆಗಳು) : 
ಮತ್ತ್ತು ೧೯೫೬ ರಿಂದ ಈಚಿನ ವರ್ಷಗಳಲ್ಲಿ ಖಾಸಗಿ 
ದಾಖಲೆಗಳ ಪ್ರಾದೇಶಿಕ ಪರಿವೀಕ್ಷಣಾ ಸಮಿತಿ ಹಾಗೂ 
ರಾಜ್ಯ ಅಭಿಲೇಖಾಗಾರ (೧೯೭೩) ಸಂಗ್ರಹಿಸಿರುವ 
ಖಾಸಗಿ ವ್ಯಕ್ತಿಗಳು, ಮಠಗಳು, ದೇವಾಲಯಗಳು, 
ಸಾರ್ವಜನಿಕ ಸಂಘ ಸಂಸ್ಥೆ ಗಳು ಮುಂತಾದವುಗಳ 
ದಾಖಲೆಗಳು, ಇವುಗಳಲ್ಲಿ ಕನಾ ಟಕದ ಅನೇಕ ಭಾಗ 


ಗಳಿಂದ ಪ್ರಕಟಿಸಲಾಗುತ್ತಿದ್ದ ವೃತ್ತಪತ್ರಿಕೆಗಳು, ನಿಯತ 
ಕಾಲಿಕೆಗಳು ಇತ್ಯಾದಿಗಳ ಸಂಗ್ರಹವೂ ಸೇರಿದೆ. ಇತ್ತೀಚೆಗೆ 
ಕರ್ನಾಟಕ ರಾಜ್ಯ ಆಭಿಲೇಖಾಗಾರವು ಮೈಸೂರು ನಗರ 
ದಲ್ಲಿ ವಿಭಾಗೀಯ ಕಛೇರಿಯೊಂದನ್ನು ಸ ಪಿಸಿದ್ದು » ಅಲಿ 
ಮೈಸೂರು ಅರಮನೆಯ ದಾಖಲೆಗಳನ 


ಸರ್ಕಾರಿ ಮತ್ತು ಖಾಸಗಿ ಮೂಲಗಳಿಂ 
ದಾಖಲೆ ಮತ್ತು ಪುಸ್ತಕಗಳನ್ನು ಸಂಗ್ರಹಿಸುತ್ತಾ ಇದೆ, 
ಇಲ್ಲಿ ಮೌಖಿಕ ದಾಖಲೆಗಳ (Oral Archives) ಸಂಗ್ರಹ 
a] 

ಕಾರ್ಯಕ್ರಮವೊಂದನ್ನು ಕೈಗೆತ್ತಿ ಕೊಳ್ಳಲಾಗಿದ್ದು 
ಈಗಾಗಲೇ ಇಬ್ಬರು ಪ್ರಮುಖ ವ್ಯಕ್ತಿಗಳ ನೆನಪುಗಳನ್ನು 
ಧ್ವನಿ ಮುದ್ರಿಸಿಕೊಳ್ಳಲಾಗಿದೆ. 

ಮೆ ಸೂರು ಸಂಸ್ಥಾನ. ಕರ್ನಾಟಕ ರಾಜ್ಯ, 

ತಲಿ 


ಘಡ್‌ ಪ್ರೆಸಿಡೆನ್ಸಿ, ಕೊಡಗು, ಬಾಂಬೆ ಪ್ರೆಸಿಡೆನ್ಸಿ 


[ಈ ಬ 
ಮತ್ತು ಹೈದರಾಬಾದ್‌ ಸಂಸ್ಥಾನದ ಸರ್ಕಾರಗಳು 
ಹೊರಡಿಸುತ್ತಿದ್ದ ಸರ್ಕಾರಿ ಪ್ರಕಟಣೆಗಳನ್ನು ಸಹ 
ಕರ್ನಾಟಕ ರಾಜ್ಯ ಅಭಿಲೇಖಾಗಾರದಲ್ಲಿ ಸಂಗ್ರಹಿಸಿಡ 
ಲಾಗಿದೆ. ಇವುಗಳಲ್ಲಿ ಗೆಜೆಟ್ಟುಗಳು, ಸರ್ಕಾರದ ನಡವಳಿಕೆ 
ಗಳು, ಅಧಿ ನಿಯಮಗಳು, ನಿಯಮಾವಳಿಗಳು, ಇಲಾಖಾ 
ಕೈಪಿಡಿಗಳು, ಆಡಳಿತದ ವರದಿಗಳು, ಜನಗಣತಿ ವರದಿ 
ಗಳು, ಸಮಿತಿಗಳ ಮತ್ತು ಆಯೋಗಗಳ ವರದಿಗಳು, 
ಪೊಲೀಸ್‌ ವರದಿಗಳು ಇತ್ಯಾದಿಗಳು ಸೇರಿವೆ. ಜೊತೆಗೆ, 
ಅನೇಕ ಅಭಿವೃದ್ಧಿ ಕಾರ್ಮಾಗಕ ಬಗೆಗೆ ಹೊರತರಲಾದ 
ಇಲಾಖಾ ಪ್ರ ಕಟಣೆಗಳು, ದಿವಾನರ, ಮಹಾರಾಜರ 
ಮತ್ತು ಮಂತ್ರಿ ಮಹೋದಯರ ಭಾಷಣಗಳು, 
ಐತಿಹಾಸಿಕ ದಾಖಲೆಗಳು ಮತ್ತು ಕರ್ನಾಟಕದ 
ಸ 


ತಿಗೆ ಸಂಬಂಧಿಸಿದಂತೆ ಇರುವ 


ಪುಸ್ತಕಗಳೂ ಇವೆ, ಕರ್ನಾಟಕ ರಾಜ್ಯ ಅ ಅಭಿಲೇಖಾಗಾರ 
ದಲ್ಲಿ ಭೂಪಟಗಳು ಅಥವಾ ನಕಾಶೆಗಳ ಒಂದು 
ಸಂಗ್ರಹವೂ ಇದೆ. ಇದರಲ್ಲಿ ಮುಖ್ಯವಾಗಿ ಸರ್ವೇ ಆಫ್‌ 


p 


ಇಂಡಿಯಾದ ಟೋಪೋ ಹಾಳೆಗಳು, ಕನ ss 6, 
ಸೆ 


ಫಾರೆಸ್‌, ಸರ್ವೇ ಹಾಳೆಗಳು, ಪಟ್ಟಣಗಳು ಮತ್ತು 
ಉಲ ಸ ನಾ 
ನಗರ ಪ್ರದೇಶದ ಭೂಪಟಗಳು, ರಸ್ತೆಗಳು, ರೈಲು 


ಹಾದಿಗಳು, ನದಿಗಳು, ಜನಸಂಖ್ಯೆ, ಖನಿಜ ಸಂಪತ್ತು, 
ವ್ಯವಸಾಯೋತ್ಪನ್ನಗಳು, ಇತ್ಯಾದಿಗಳನ್ನು ತೋರಿಸುವ 
ನಕ್ಷೆಗಳು ಸೇರಿವೆ. ಹಿಂದಿನ ಕೊಡಗು ಪ್ರಾಂತ್ಯದ 


ಇತಿಹಾಸ ದರ್ಶನ 


ದಾಖಲೆಗಳು (೧೮೩೪ ರಿಂದ ೧೯೪೪) ಕೊಡಗಿನ ಜಿಲ್ಲಾಧಿ 
ರಿಗಳ ಕಛೇರಿಯಲ್ಲಿ ಇವೆ. 


ch 


ಲ 


ಬು 
ಡಿ, ಬಾಂಬೆ ಪ್ರೆಃ ಡೆನ್ಸಿ ಮತು ನ ined 
ಸಂಸ್ಥಾನದಲ್ಲಿ ಸೇರಿದ್ದ ಇಂದಿನ ಕರ್ನಾಟಕದ ಭಾಗಗಳಿಗೆ 
ಸಂಬಂಧಿಸಿದ ಸರ್ಕಾರಿ ದಾಖಲೆಗಳು ಕ್ರಮವಾಗಿ ತಮಿಳು 


ನಾಡು, ಮಹಾರಾಷ್ಟ್ರ ಮತ್ತು ಆಂಧ್ರಪ್ರದೇಶ ee 
ಅಭಿಲೇಖಾಲಯಗಳಲ್ಲಿ ಉಳಿದು ಬಿಟ್ಟಿವೆ. ಇವುಗಳಲ್ಲಿ 
ಸುಮಾರು ೧೯೨೦ ರಿಂದೀಚೆಗಿನ ದಾಖಲೆಗಳನ್ನು ರಾಜ್ಯ 
ಗಳ ಪುನರ್ವಿಂಗಡನೆ (೧೯೫೬)ಯಾದ ನಂತರ ಹೊಸ 
ಮೈಸೂರು ರಾಜ್ಯದ ಸಚಿವಾಲಯದ ಸಾರ್ವತ್ರಿಕ ದಾಖಲೆ 
ಗಳ ವಿಭಾಗಕ್ಕೆ ವರ್ಗಾಯಿಸಲಾಗಿದ್ದು ಅವುಗಳು ಈಗ 
ಅಭಿಲೆ ಲೇಖಾಗಾರದಲ್ಲಿವೆ. ಪುಣೆಯ ಲಿರುವ ಫೆ ಪೇಶ್ವ ದಫ್ತರ 
(Alienation Office) ಕರ್ನಾಟಕ ಇತಿಹಾಸಕ್ಕೆ ಸಂಬಂಧಿ 
ಜಹ ೫೩ ಕಾಗದ ಪತ್ರಗಳನ್ನು ಹೊಂದಿರುವ 
ಮತ್ತೊಂದು ಕಛೇರಿಯಾಗಿದೆ. ಭಾರತದ ರಾಷ್ಟ್ರೀಯ 
ಸಿ 


ಅಭಿಲೇಖಾಗಾರದಲ್ಲಿ ಮೈ ಸೂರು ರೆಸಿಡೆನ್ಸಿಯ ದಾಖಲೆ 
ಗಳ Henke ಶೀ ಅಲ್ಲದೆ, ಕೊಡಗು ಮತ್ತು ಮೈಸೂರಿನ 
ಆಡಳಿತಕ್ಕೆ ಸಂಬಂಧಿಸಿದ ದಾಖಲೆಗಳಿವೆ. ಕರ್ನಾಟಕದ 


ಆನೇಕ ಸಣ್ಣಪುಟ್ಟ ಸಂಸ್ಥಾ ನಗಳಿಗೆ ಸಂಬಂಧಿಸಿದ ದಾಖಲೆ 

ಇಲ್ಲಿ ಸಿಗುತ್ತವೆ. ಇಲ್ಲಿ ಇತ್ತೀಚೆಗೆ ತೆರೆದಿಟ್ಟ 
ಸ್ವಾತಂತ್ರ್ಯ, ಹೋರಾಟದ ವರ್ಷಗಳಲ್ಲಿ ಮುಟ್ಟುಗೋಲು 
ಕಿಕೊಂಡಿದ್ದ ನಿಷೇಧಿತ ಪ್ರಕಟ ಣೆಗಳಲ್ಲಿ ಕರ್ನಾಟಕಕ್ಕೆ 


ಸಂಬಂಧಿಸಿದ ಅನೇಕ ಪುಸ್ತಕಗಳು ಕಂಡುಬಂದಿವೆ. 


ಎವಿ 


ky ನೋವ ಇ) ಹಾಟ ಕ್‌. 
ದಂಶತಾನ್ಸೀ ಚಾ 
ಅನೇಕಾನೇಕ ಸರ್ಕಾರಿ ಮತ್ತು ಸಾರ್ವಜನಿಕ 
ಹಗ ಬ ರ ಸ ಲ್ಲೆ ಬಾ ಇಲಿ ಣ್‌ ವಾವ ಬೆಂ ಗೇರಿ 
ಗಂಥಾಲಯುಗಳಲಿ ಮತ್ತು ಸಂಶೋಧನಾ ಕೇಂದ್ರಗಳ 
ಇಂ ದಾ ಹ KS) ಮ 
ಹಗ್‌ ಲಚ್‌ ಈ ಹ ತಿ pe ಣಿ ಶ್ರಿ 
ಕೂಡ ಓಡಿ ಚಾರಿತ್ರಿಕ ದಾಖಲೆಗಳು ಮತು ಹಸ್ತಿಪ್ರೆತ 


ಕಾಲಿಕೆಗಳು, ಸ್ಮರಣ ಸಂಚಿಕೆಗಳು, ಛಾಯಾಚಿತ್ರಗಳು 
ಇತ್ಯಾದಿ ಸಂಗ್ರಹಿಸಲ್ಪಟ್ಟಿವೆ. ಇವುಗಳಲ್ಲಿ ಮುಖ್ಯವಾದು 
ವೆಂದರೆ, ಪುಣೆಯ ಭಾರತ ಇತಿಹಾಸ ಸಂಶೋಧಕ 
ಮಂಡಲ, ಕರ್ನಾಟಕ ಗ್ಯಾಸೆಟಿಯರ್‌ ಇಲಾಖೆಯ ಗ್ರಂಥಾ 
ಲಯ, ಕರ್ನಾಟಕ ಸರ್ಕಾರದ ಕೇಂದ್ರ ಗ್ರಂಥಾಲಯ, 
ವಿಧಾನ ಮಂಡಲದ ಗ್ರಂಥಾಲಯ, ಬೆಂಗಳೂರಿನ 
ಸಂಸ್ಥೆ, ಮಿಥಿಕ್‌ ಸೊಸ್ಸೆಟಿ 

ಇ ೬ 


9) 


ಇತಿಹಾಸ ದರ್ಶನ 


34 


ಶೃಂಗೇರಿ ಮಠ, ಪರಕಾಲ ಮಠ (ಮೈಸೂರು), ಸಿದ್ಧ 
ಗಂಗಾ ಮಠ (ತುಮಕೂರು), ಕೂಡ್ಲಿಗಿ ಮಠ, ಮುರುಘ 
ರಾಜೇಂದ್ರ ಮಠ (ಚಿತ್ರದುರ್ಗ) ಮುಂತಾದವು ಮತ್ತು 
ಚರ್ಚುಗಳಲ್ಲಿ ಕರ್ನಾಟಕದ ಇತಿಹಾಸ ಮತ್ತು ಸಾಂಸ್ಕೃತಿಕ 
ಬೆಳವಣಿಗೆಯನ್ನು ಚಿತ್ರಿಸಲು ನೆರವಾಗುವಂತಹ ದಾಖಲೆ 
ಗಳ ಭಂಡಾರಗಳು ಇವೆ. ಇತಿಹಾಸ ಸಂಶೋಧಕರಿಗೆ 
ತಿಳಿದಿರುವ ಮತ್ತು ತಿಳಿದಿಲ್ಲದ ಇನ್ನೂ ಹಲವಾರು 
ಅಮೂಲ್ಯ ಸಂಗ್ರಹಗಳು ಉಂಟೆಂದು ನಾವು ಭಾವಿಸು 
ವುದರಲ್ಲಿ ತಪ್ಪಿಲ್ಲ. 

ಈ ರಾಶಿ ರಾಶಿ ಅಭಿಲೇಖಗಳನ್ನು ಅಭ್ಯಾಸ 
ಮಾಡಲು ಇರುವ ಅನುಕೂಲಗಳೇನು ? ಸಾಮಾನ್ಯವಾಗಿ 
ಪ್ರತಿಯೊಂದು ಅಭಿಲೇಖಾಗಾರದಲ್ಲಿಯೂ ಸಂಶೋಧಕ 
ರಿಗೆ ನೆರವಾಗುವ ಅನೇಕ ರೀತಿಯ ಪರಾಮರ್ಶನ 
ಮಾಧ್ಯಮ(8860:006 Media)ಳು ಲಭ್ಯವಿರುತ್ತವೆ: 
ಅಭಿಲೇಖ ಮಾರ್ಗದರ್ಶಿ (Guid) , ವಿಷಯ ಪಟ್ಟಿ 
(Subject List), ವಿವರಣಾತ್ಮಕ ಪೆಟ್ಟಿ (Discript- 
ವಿಷಯಸೂಚಿ (dex), ಕೈಪಿಡಿ 
{Hand Book) ಮತ್ತು ಕ್ಯಾಲೆಂಡರ್‌ (Calendar). 
ಅಭಿಲೇಖಾಗಾರಗಳು ಪ್ರಕಟಿಸುವ ನಿಯಶಕಾಲಿಕೆಗಳು 
ಅಲ್ಲಿರುವ ದಾಖಲೆಗಳ ಸಂಗ್ರಹ ಮತ್ತು ಮಹತ್ವವನ್ನು 
ವಿವರಿಸುವ ಜೊತೆಗೆ ಹೊಸ ಸಂಗ್ರಹಗಳನ್ನೂ ಪರಚಯಿ 
ಸುವ ಕಾರ್ಯವನ್ನು ಮಾಡುತ್ತವೆ. ಕರ್ನಾಟಕ ರಾಜ್ಯ 
“ಪತ್ರಾಗಾರ 
ವಾರ್ತಾ' ಇದಕ್ಕೊಂದು ಉದಾಹರಣೆ. ಭಾರತದ 
ರಾಷ್ಟ್ರೀಯ ಅಜಿಲೇಖಾಗಾರವು “ಇಂಡಿಯನ್‌ 
ಆರ್ಕೀವ್ಸ್‌' ಎಂಬ ನಿಯತಕಾಲಿಕೆಯನ್ನು ಪ್ರಕಟಿಸುತ್ತದೆ 
ರ್ಷವೂ "ನ್ಯಾಷನಲ್‌ ರಿಜಿಸ್ಟರ್‌ ಆಫ್‌ 
ವೇಟ್‌ ರೆಕಾರ್ಡ್ಸ್‌” ಎಂಬ ಪ್ರಕಟಣೆಯನ್ನು ಪರಿಷ್ಕರಿ 
ಸುವ ಕಾರ್ಯವನ್ನು ಮಾಡುತ್ತಿದೆ, ಅಭಿಲೇಪ ಚತ 


ive List), 


ಇತ್ಲಿ x “ವೆ 
ಅಭಿಲೇಖಾಗಾರ ಹೊರಡಿಸುತ್ತಿರುವ 


ಗಳು ಸಂಶೋಧಕ ವಿದ್ವಾಂಸರ ಅನುಕೂಲಕ್ಕೆಂದು 
ರೊರಾಕ್ಸ್‌, ಫೋಟೋ ಕಾಪಿಯಿಂಗ್‌, ಮೈಕ್ರೋ 


ಫಿಲ್ಮಿಂಗ್‌ ಮುಂತಾದ ಪ್ರತಿ ತೆಗೆದು ಒದಗಿಸುವ ಸೌಲಭ್ಯ 


ಗಳನ್ನು ಸ್ಥಾಪಿಸಿವೆ. ಇವುಗಳಿಗೆ ದುಬಾರಿ ಶುಲ್ಕ 
ವಿಧಿಸುತ್ತಿಲ ಮತ್ತು ಅನಗತ್ಯ ವಿಳಂಬ ಮಾಡುತ್ತಿಲ್ಲ 
ಎಂದು ಹೇಳಬಹು ಸಂಶೋಧನೆಗೆ ಅನುಮತಿ 

೨೬೫ 


ನೀಡುವ ನಿಯಮಾವಳಿಗಳು ಸರಳಗೊಳಿಸಲ್ಪಟ್ಟಿವೆ, 
ವಿದ್ವಾಂಸರಿಗೆ ಸಾಮಾನ್ಯವಾಗಿ ಪ್ರತ್ಯೇಕ ಪರಾಮರ್ಶನ 
ಕೊಠಡಿಗಳು (Reference 812119), ಉತ್ತಮ ಪೀಠೋಪ 
ಕರಣಗಳು, ಇತ್ಯಾದಿ ಸೌಲಭ್ಯಗಳನ್ನು ಯಾವುದೇ ಶುಲ್ಕ 
ಎಲ್ಲದೆ ಒದಗಿಸಲಾಗುತ್ತಿದೆ ದಾಖಲೆಗಳ ಪ್ರತಿಗಳನ್ನು 
ಒದಗಿಸುವಲ್ಲಿ ಅರ್ಹ ಸಂದರ್ಭಗಳಲ್ಲಿ ರಿಯಾಯಿತಿ 
ನೀಡುವ ವ್ಯವಸ್ಥೆಯೂ ಇದೆ, 


ಇಷ್ಟೆಲ್ಲಾ ಸೌಲಭ್ಯಗಳಿದ್ದರೂ ಅಭಿಲೇಖಾಗಾರ 
ಗಳ ಗ ಪಡೆದುಕೊಳ್ಳೆ ಲು ಬರುವ ವಿದ್ವಾಂಸರ 
ಸಂಖ್ಯೆ ಅತ್ಯಲ್ಪ. ನಾದವ ಗಂತೂ ಇದು 
ನಿರಾಶೆಯುಂಟುಮಾಡುವಷ್ಟು ಕಡಿಮೆ, ಇದಕ್ಕೆ ಹಲವಾರು 
ಕಾರಣಗಳಿವೆ : ೧. ಪುರಾತತ 1 ಮೂಲ ಸಾಮಗ್ರಿಗಳ 
ಬಗೆಗೆ ಶತಮಾನಕ್ಕೂ ಹೆಚ್ಚು ಕಾಲದಿಂದ ಬೆಳೆದು ಬಂದಿ 


ರುವ ವಿಶ್ವಾಸ, ಅವಲಂಬನೆ ಮತ್ತು ಪಕ್ಷಪಾತ; ೨. ಅಭಿ 
ಲೇಖಾಗಾರಗಳಲ್ಲಿರುವ ಮೂಲ ಸಾಮಗ್ರಿಗಳ ಬಗೆಗಿರುವ 
ಅಜ್ಞಾನ (ಮತ್ತು. ಕರ್ನಾಟಕದ ಮಟ್ಟಿಗೆ ಹೇಳುವು 
ದಾದರೆ ಆದರ ನವೀನತೆ); ೩, ಪ್ರತಿ ಮಾಡಿಸಿಕೊಳ್ಳಲು 
ತಗಲುವ ವೆಚ್ಚ; ೪, ಪ್ರಯಾಣವೆಚ್ಚ, ಹೆಚ್ಚಿನ ಶ್ರಮ 
ಮತ್ತು ಸಮಯಾಭಾವ, ತ್ತು ೫, ಮರಾರಿ, ಕನ್ನಡ, 
ಉರ್ದು ಮತ್ತು ಪರ್ಶಿಯನ್‌ ಭಾಷೆಗಳ(ಮುಖ್ಯವಾಗಿ 
ಹಳೇ ಅಥವಾ ಮೋಡಿ ಲಿಪಿ)ನ್ನು ಓದಲು 
ಷ ಜ್ಞಾನ ಮತ , ಪರಿಶ್ರಮದ ಕೊರತೆ. 


ಮೂಲ 


ಗ 

ದರೆ, ಅಭಿಲೇಖ ಮೂಲ ಸಾಮಗ್ರಿಗಳ ಬೃಹತ್‌ 
ew ಅವರನ್ನು ವಿಕರ್ಷಿಸುತ್ತದೆ. ಈ ಸ್ಥಿತಿ ಭವಿಷ 
ದಲ್ಲಿ ಬದಲಾಗುವುದು ನಿಶ್ಚಿತ. 


